


ಮಾನವಿಕ ಕರ್ಣಾಟಕ 


ಸಂಸುಟಿ ೫ ಸಂಚಿಕೆ ೨ 





ಮೈ ಸೂಕು ' 
ಮೈ ಸೂರು ನಿಶ್ಚನಿದ್ಯಾನಿಲಯ | 
೧೯೭೫ 





ಲೇಖಕರಿಗೆ ಸೂಚನೆಗಳು 
೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ಪತೆಂತ್ರ ಅಥನಾ ಅನುವಾದಿತ 
ಲೇಖ; ನಿಗಳನ್ನು " ಮಾನವಿಕ ಕರ್ಣಾಟಕ'ದಲ್ಲಿ ಪ್ರಕಟಿಸಲಾಗುವುದು. ಲೇಖನ ಅನು 
ವಾದವಾಗಿದ್ದ ಮೂಲ ಲೇಖಕರ ಮತ್ತು ಬ ಹೆಸರುಗಳನ್ನೂ ಲೇಖನದ ಆಕರ 
ವನ್ನೂ ಸೂಚಿಸಬೇಕಲ್ಲದೆ ಮೂಲ. ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 

೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾ ಗಿ ಬರೆದಿರಬೇಕು ; 
ಅಥವಾ ಟೈಪು 211. ಲೇಖಕರು ತಮ್ಮ ಜೇಖನ ಸಂದಿಗೆ ತಮ್ಮ ಸಂಕ್ಷಿಸ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 

ಸ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದ ರೆ ಅವನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರಸಿ ಕಳುಹಿಸಿಕೊಡಬೇಕು. : ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ ತ್ರಗಳನ್ನು ಸೂಚಿಸಬಹುದು ; ಅವ್ರು 
ಗಳಲ್ಲಿ ಬದಲಾವ `ಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 

ಛ ಸ್ತೀಕ್ಸ ತನಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸುವವರು ಈ 
ಬಗ್ಗೆ ತಿಳಿಸಬೇಕಲದೆ ಇದ್ನ ಸಾಕಷ Y ನ ಚೀಟಿ ಕಳುಹಿಸಿಕೊಡಬೇಕು. 

೫ ಅಚ್ಛಾದ « ನ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸಲಾಗು 
ಸಹಃ ಟು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ ತಗಲುವ 
ವೇಚ್ಚವೆ ವನ್ನು ಲೇಖಕರೇ ವಹಿಸಿಕೊಳ್ಳಬೇಕು. 

ಸ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ಚ್‌ 12“ ದ ಪತ್ರಗಳಿಗೆ ಸ್ತಾಗತವುಂಟು. ಇವುಗಳನ್ನು ಪ್ರಕಟ 
ಸುವ, ಬಿಡುವ ಆಥನಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ ಚಾ ತಂತ್ರ, 
ಸಂಪಾದಕರಿಗೆ ಸೇರಿದೆ. | 

೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 
ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ" 
ಇಳುಹಿಸಿ ಕೊಡಬೇಕು. 

ಆ ಲೇಖನಗಳನ್ನೂ ವಿಮರ್ಶೆಗಾಗಿ. ಪುಸ್ತಕಗಳನ್ನೂ ' ಗ ವವರು ' 
ಸಂಪಾದಕರು, ಮಾನವಿಕ. ಕರ್ಣಾಟಕ, ಪ್ರಸಾರಾಂಗ, ಮ ಗಂಗೋತ್ರಿ, 
ಮೈ ಸೂರು-೫೭೦೦೧೨ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. | 





CN 


RA? - A363 
ಅಜರ್‌ 


2014 (106/ 


೫. 
ಕ್ಯ 


Mauavika Karnataka Vol-5, S1-2 


01005250 








| 
I 
| 
| 
I 





ಇ Ty 


TS 241 59 (ಇ 


ಮ್ಯಾಕ್ಸ್‌ ವೆಬರ್‌ (1864-1920) 





Pd 
PB 
ಹ್‌ 


ಮಾನವಿಕ ಕರ್ಣಾಟಕ 


ಸಂಪುಟ ೫ ಸಂಚಿಕೆ ೨ 


೧೮ 





ಮ್ಳ ಸೂರು 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೭೫ 


MANAVIKA KARNATAKA, Kannada quarterly of the 
University of Mysore. Volume 5, Number 2, February 


1975. Edited by H S. Krishnaswamy Iyengar and Dr. 
A. V. Narasimha Murthy 


411 Righis Reserved 


ಪ್ರಧಾನ ಸಂಪಾದಕರು 
ಹಾ. ಹಾ. ಮಾ. ನಾಯಕೆ 


ಸಂಪಾದಕರು 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ 
ಡಾ. ಎ. ನಿ. ನರಸಿಂಹಮೂರ್ತಿ 


ಪ್ರಕಾಶಕರು 
ಹಾ. ಪ್ರಭುಶಂಕರೆ 


ಆ pe ಗ್ಗ ೪“ ಜು ಖೋಲ್‌ ಯ್ದ ಇಳ ್‌್ಸ 
ಡೈರೆಕ್ಟರ್‌, ಪ್ರಸಾರಾಂಗ, ಮೃಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 


ಶ್ರೀ ಮೀರಾ ಪ್ರಿಂಟರ್ಸ್‌, ಶಿವರಾಂಪೇಟೆ, ಮೈಸೂರು 


6 


ಎ 


ವಿಷಯಸೂಚಿ 


ಶ್ರೀಯುತರಾದ 


ಮಾಕ್‌, ವೆಬರ್‌ ಕೆ. ಎನ್‌. ಸೋವಂಯ 
ಶ್‌ s 
ಇಸ್ಲಾವಿೀ ನ್ಯಾಯ-೨ ಕಂಠೀರಾವ್‌ 
ಚಿತ್ರದುರ್ಗದ ಪಾಳೆಯಗಾರರು ಮತ್ತು 

ಇಂದು ಇ py 
ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನ 
ಸಂಬಂಧ ಲಕ್ಷ ಒಹ್‌ ತೆಲಗಾವಿ 
ಸಹಕಾರದಲ್ಲಿ ಒಂದು ಪ್ರಯೋಗ ಜಿ. ಟಿ. ನಾರಾಯಣರಾವ್‌ 


ಜನಸಾಮಾನ್ಯರಿಗೆ ಗ್ರಂಥಾಲಯಗಳು ಮೂಲ : ಕೆ. ಎಸ್‌. ದೇಶಪಾಂಡೆ 


ಆಲೆ ಷ್ಟ ಆದು ) ಷಃ ಹಾಯ ಎ ಗ ರಾದ ಹ್‌ 
ಅನುವಾದ : ಬಳ. ಬೆ. ಪೀರ್‌ 


ಜೆ. ಎನ್‌. ಸೋಮಯ್ಯ 


ಇ ಇ € 
ಮ್ಯಾಕ್ಸ್‌ ಕ್ರ 


ಮ್ಯಾಕ್ಸ್‌ ವೆಬರ್‌ ತನ್ನ ಜೀವಮಾನದ ಉದ್ದಕ್ಕೂ ಒಂದು ರೀತಿಯ ಮಾನಸಿಕ 
ಯಾತನೆಗೆ ಒಳೆಗಾಗಿದ್ದವನು. ಅವನು ಸಮಾಜ ಶಾಸ್ತ್ರೀಯ ಸಿದ್ಧಾಂತಗಳ ಬೆಳವಣಿಗೆಗೆ ನೀಡಿರುವ 
ಕೊಡುಗೆಗಳನ್ನು, ಅವನ ಮಾನಸಿಕ ಸಂಘರ್ಷಣೆಗಳನ್ನು ಗಮನಕ್ಕೆ 'ತೆಗೆದುಕೊಳ ದೆ, ಅರ್ಥ 
ಮಾಡಿಕೊಳ್ಳುವುದು ಅಸಾಧ್ಯ. ನಾವು ಇಲ್ಲ ಮ್ಯಾಕ್ಸ್‌ ವೆಬರನ ಮಾನಸಿಕ ಯಾತನೆಗಳ 
ಮೇಲೆಯೇ ಗಮನವನ್ನು ಕೇಂದ್ರೀಕರಿಸಬೇಕಾದ ಆವಶ್ಯಕತೆ ಕೂಡ ಇರುವುದಿಲ್ಲ. ವ್ಯಾಖ್ಯಾನ 
ಕಾರ ತುಂಬ ಎಚ್ಚರಿಕೆಯಿಂದ ಕಾರ್ಯತತ್ಸರನಾಗಬೇಕು. ಮಾನವನ ಕೆಲವೇ ಗುಣಗಳ 
ಧೀರ್ಫ ವಿಶ್ಲೇಷಣೆಯೇ ಒಬ್ಬ ವ್ಯಕ್ತಿಯ ಐತಿಹಾಸಿಕ ಮತ್ತು ಬೌದ್ಧಿಕ ಪ್ರಾಮುಖ್ಯದ ಮೇಲೆ 
ಯಾವ ಬೆಳಕನ್ನೂ ಚೆಲ್ಲಲಾರದು. 

ವೆಬರ್‌ ತನ್ನ ಕುಟುಂಬದೊಡನೆ ಹೊಂದಿದ್ದ ಸಂಬಂಧಗಳಿಂದಲೂ ಅವನು ಜೀವಿಸಿದ 
ಮತ್ತು ಕೆಲಸ ಮಾಡಿದ ಕೈಸರನ ಜರ್ಮನಿಯ ಕೊಳೆತು ನಾರುತ್ತಿದ್ದ ರಾಜಕೀಯ ವಾತಾ 
ವರಣದಿಂದಲೂ ಅವನ ಮಾನಸಿಕ ಯಾತನೆಗಳು ಪ್ರಭಾವಿತಗೊಂಡುವು. ತನ್ನ ವೈಯಕ್ತಿಕ 
ಜೀವನದಲ್ಲಿ ಅವನು ಅಧಿಕಾರದ ಬಗ್ಗೆ ಹೊಂದಿದ್ದ ತಿರಸ್ಕಾರಭಾವನೆ ಮತ್ತು ತನ್ನ ಬರವಣಿಗೆ 
ಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿರುವುದು, ವಿಚಾರಪರತೆ, ಜವಾಬ್ದಾರಿಯ 
ನೈತಿಕತೆಗಳ ಬಗ್ಗೆ ಅವನಿಗಿದ್ದ ವಿಶೇಷ ಅಸಕ್ತಿ, ಅಂತರ್‌ಮುಖಿಯ ಪ್ರಭಾವಕ್ಕೊಳಗಾದ 
ಸನ್ಯಾಸದ ಬಗ್ಗೆ ಅವನಿಗಿದ್ದ ಅನುಕಂಪ ಮತ್ತು ದೈವಾಂಶ ಸಂಭೂತ ನಾಯಕರುಗಳ ಜೀವನ 
ವಿಧಾನಗಳಲ್ಲೂ ಭಾಗಶಃ ತನ್ಮಯತೆ ಮುಂತಾದ ವಿಷಯಗಳಿಗೆ ಅವನ ಜೀವನದ ಘಟನೆಗಳ್ಳು 
ಆಧಾರ. 

ಮ್ಯಾಕ್ಸ್‌ ವೆಬರ್‌ 1864ರ ಏಪ್ರಿಲ್‌ 21ರಂದು ಜನಿಸಿದ. ಅವನ ತಂದೆತಾಯಿ 
ಯರಿಗೆ ಈತನೇ ಹಿರಿಯಮಗ. ಇವರ ವಂಶ ಕ್ಯಾತೊಲಿಕರ ಹಿಂಸಾಚಾರಕ್ಕೆ ಒಳಗಾಗಿತ್ತು. 
ಅನಂತರ ಅದು ವಾಣಿಜ್ಮೋದ್ಯಮದಲ್ಲಿ ತುಂಬ ಯಶಸ್ವಿಯಾಗಿ ಜರ್ಮನಿಯಲ್ಲಿ ಪ್ರವರ್ಧ 
ಮಾನವಾಯಿ:ತು. ವೆಬರನ ಆಜ್ಞ ಹೆಸರಾಂತ ಲಿನನ್‌ ವ್ಯಾಪಾರಿಯಾಗಿದ್ದ. ಅವನ ಒಬ್ಬ 
ಮಗ ಕುಟುಂಬದ ವ್ಯಾಪಾರವನ್ನು ಬೆಳೆಸಲು ಆದ್ಯಗಮನ ನೀಡಿದರೆ, ವೆಬರನ ತಂದೆ 
ಸ್ವಲ್ಪ ಕಾಲ ಬದ್ಲಿನ್ನಿನ ನಗರಸರ್ಕಾರದಲ್ಲಿ ಕೆಲಸಮಾಡಿ: ಅನಂತರ ನ್ಯಾಯಾಧಿಕಾರಿಯಾಗಿ 
ಕಾರ್ಯನಿರ್ವಹಿಸಿ ಕೊನೆಗೆ ಬರ್ಲಿನ್‌ನಲ್ಲಿ ರಾಜಕೀಯರಂಗ ಪ್ರವೇಶಿಸಿ ಒಳ್ಳೆಯ ಹೆಸರು 
ಸಂಪಾದಿಸಿದ. ಅವನು ಬರ್ಲಿನ್‌ನಲ್ಲಿ ಸಭಾಸದಸ್ಯನಾಗಿ ಕಾರ್ಯವನ್ನಾರಂಭಿಸಿ ಅನಂತರ 
ಷ ವ 


[ae] ೧೧ 


ಥ ದದ ಸರಿ ಂಡಾತೆಿ ರಿ ಡ mE 
ಪ ಲ-”ಣು” ಛ್‌ ಡ.ಪಣ.ಟೀಸ್‌ನ 
ಶಿ ; ಶ್‌ 


ುತ 


೬ ಜರ್ಮನಿಯ ರೀಷ್‌ಸ್ವಾಗ್‌ನ ಸದಸ್ಯನಾಗಿ 


ಪ ಮಾನವಿಕ ಕರ್ಣಾಟಕ 


ತನ್ನ ರಾಜಕೀಯ ಚಟುವಟಿಕೆಗಳನ್ನು ಮುಂದುವರಿಸಿದ. ಅವನು ರಾಷ್ಟ್ರೀಯ ವಿಚಾರವಾದಿ 
ಪಕ್ಷದ ಒಬ್ಬ ಪ್ರಮುಖ ಸದಸ್ಯನಾಗಿದ್ದ. ಈ ಪಕ್ಸ ಬಿಸ್‌ಮಾರ್ಕನೊಡನೆ ರಾಜಿ ಮಾಡಿ 
ಕೊಂಡು ಅವನು ಪ ತಿಪಾದಿಸುತ್ತಿದ್ದ ರಾಜಕೀಯ ನೀತಿನಿಯಮಗಳಿಗೆ ತನ್ನ ಒಪ್ಪಿಗೆಯನ್ನು ಠಿ 
ನೀಡಿತ್ತು. ಆಗಿನ ಜರ್ಮನಿಯ ರಾಜಕಾರಣದ ಮೇಲೆ ಹಿಡಿತವ ವನ್ನಿರಿಸಿಕೊಂಡಿದ್ದ ಜನರೊಡನೆ 
ವಿಕಟ ಸಂಬಂಧ ಹೊಂದಿದ್ದ ವೆಬರನ ತಂದೆ ಸಂತೃಪ್ತವಾದ, ಖ 
ಸೀಮಿತ ಜೀವನ ನಡೆಸುತ್ತಿದ್ದ. ಅವನು ಜರ್ಮನಿಯ ಬಂಡವಾಳಶಾಹಿ ಪದ್ಧತಿಯ ಪ್ರತೀಕ 
ವಾದ ರಾಜಕೀಯ ಮುಖಂಡನ ಚಿತ್ರವನ್ನು ಬಹು ಚೆನ್ನಾಗಿ ಪ್ರತಿಬಿಂಬಿಸುತ್ತಾನೆ. 

ಮ್ಯಾಕ್ಸ್‌ ವೆಬರನ ತಾಯಿಯೂ ಇಂತಹುದೇ ಒಂದು ಸಾಮಾಜಿಕ ಸಾಂ ಸ್ಕೃತಿಕ 
ವಾತಾವರಣದಿಂದ ಬಂದವಳಾಗಿದ್ದಳು. ಆದರೆ ಅವಳು ಸಂಪೂರ್ಣವಾಗಿ ಬೇರೆಯದೇ ಆದ 
ಸ್ವಭಾವದಿಂದ ಕೂಡಿದ್ದ ಳು, ಅವಳ ತಂದೆ ಶಾಲಾಮುಖ್ಯೋಪಾಧ್ಯಾಯರ ವಂಶಕ್ಕೆ 
ಸೇರಿದವನಾಗಿದ್ದು ಸ್ವತಃ ಉಪಾಧ್ಯಾಯನಾಗಿ, ಭಾಷಾಂತರಕಾರನಾಗಿ, ಬುದ್ಧಿ ಜೀವಿಯಾಗಿ 
ಹೆಸರುವಾಸಿಯಾಗಿದ್ದ. ಪ್ರಷ್ಯ ದೇಶ ನೆಪೋಲಿಯನನೊಡನೆ ನಡೆಸಿದ ಯುದ್ಧದಲ್ಲಿ ಭಾಗ 
ವಹಿಸಿದ ಅನಂತರ ಅವನು ಒಬ್ಬ ಉನ್ನತ ಪ್ರಷ್ಯನ್‌ ಆಡಳಿತಾಧಿಕಾರಿಯಾಗಿ ಜೀವನ ಸಾಗಿಸಿದ. 
ತನ್ನ ಮೊದಲನೆಯ ಫೇವತಟು. ನಿಧನದ ಅನಂತರ, ಘ್ರಾಂಕ್‌ಫರ್‌ನ ಶ್ರೀಮಂತ ವ್ಯಾಪಾ 
ರಿಯ ಮಗಳಾದ ಎಮಿಲಿಯನ್ನು ಅವನು ಮದುವೆಯಾದ. ಅವನ ಹಣಕಾಸಿನ ಸಿ ತಿ 
ಶುಂಬ ಉತ್ತ ಮಗೊಂಡಿದ್ದ ರಿಂದ ತಸ ಹೈಡೆಲ್‌ಬರ್ಗ್‌ನಲ್ಲಿ ಏಶ್ರಾಂತಿಜೇವನವನ್ನು. ನಡೆ 
ಸಲು ನಿರ್ಧರಿಸಿ ಅನೇಕ ಬುದ್ದಿ ಜೀವಿಗಳಿಗೆ ಹಣಕಾಸಿನ ನೆರವು ನೀಡುತ್ತ ಅವರನ್ನು ಎಲ್ಲ 
ರೀತಿಯಿಂದಲೂ ಪ್ರೋತ್ಸಾ ಹಿಸತೊಡಗಿದ. 

ತರುಣ ವೆಬರ್‌ ಬಂಡವಾಳಶಾಹಿ ವಾತಾವರಣದಿಂದ ಕೂಡಿದ ಸುಸಂನ್ನಶ ಜರ್ಮಿನಿಯ 
ಕುಟುಂಬದಲ್ಲಿ ಬೆಳೆದು. ಜರ್ಮನಿಯ ಪ್ರಸಿದ್ಧ ರಾಜಕಾರಣಿಗಳು ಕಷ ಬುದ್ದಿ ಜೀವಿಗಳು 
ವೆಬರನ ಕುಟುಂಬಕ್ಕೆ ಆಗಾಗ್ಗೆ ಅತಿಥಿಗಳಾಗಿ ಆಗಮಿಸುತ್ತಿದ್ದರು ; ಇಲ್ಲಿ ವೆಬರ್‌ ತನ್ನ 


ಸುಖಿಪ್ರಿಯ ಮತ್ತು 


ಚಿಕ್ಕವಯಸ್ಸಿನಲ್ಲಿಯೇ ಪ್ರಸಿದ್ಧ ಇತಿಹಾಸಕಾರರಾದ ಟ್ರಿಜ್‌ಕೆ, ಲ್‌ೆ ಮಾಮ್‌ 
ಸೇನ್‌ ಮುಂತಾದವರುಗಳನ್ನು ಭೇಟಿಮಾಡುವ ಸುವಣಾ: ವಕಾಶ ಪಡೆದಿದ್ದ. ಆದರೆ ಅವನ 
ತಾಯಿತಂದೆಯರ ವೈವಾಹಿಕ ಜೀವನ ಆರಂಭದಲ್ಲಿ ಸುಖದಾಯಕವಾಗಿ ತೋರಿದರೂ ಕ್ರಮೇಣ 
ಘರ್ಷಣೆಗಳು ಅದರಲ್ಲಿ ಕಾಣಿಸಿಕೊಳ Porn ತಂದೆತಾಯಿಯರು ತಮ ತಮ್ಮಲ್ಲಿ ಯೇ 
ಜಗಳ ವಾಡುತ್ತಿದ್ದುದು ಚಿಕ್ಕ ವಯಸ್ಸಿನ ವೆಬರನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿತು. 
ವೆಬರನ ತಾಯಿ ಅತೀವ ಮತೀಯ ಭಾವನೆಗಳನ್ನು ಹೊಂದಿದ್ದು ಕ್ಯಾಲ್ಜಿನನ ಕರ್ತವ್ಯಪ್ಪ ಶ್ರಜ್ಜೆ ತ 
ಯನ್ನು ಹುಟ್ಟುಗಣವಾಗಿ ಬೆಳೆಸಿಕೊಂಡಿದ್ದಳು. ಇದು ಅವಳ ಗಂಡ ಬೆಳೆಸಿ ಸಿಕೊಂಡಿದ್ದ ಪ್ರಾಟಿ 
ಸ್ಟಂಟ್‌ ಮತದ ಗುಣಗಳಿಗೆ ಅತ್ಯಂತ ವಿರುದ್ದ ವಾಗಿತ್ತು. 


ಮ್ಯಾಕ್ಸ್‌ ವೆಬರ್‌ ತುಂಬ ಚುರುಕು ಸ ಭಾವವುಳ್ಳ ನಾಗಿದ್ದ ರೂ ಅನಾರೋಗ್ಯ ದಿಂದ 
ಕೂಡಿದವನಾಗಿಯೂ ಸಂಕೋಚ ಸ್ವಭಾವದವನ ನಾಗಿಯೂ ಇದ್ದ. ಅವನ ಗುರುಗಳು, ಅವನು 
ತಮ್ಮ ಅಧಿಕಾರಕ್ಕೆ ಗೌರವ ತೋರಿಸುವುದಿಲ್ಲವೆಂದೂ ಅವನು ಸರಿಯಾದ ಜೀವನಕ್ರಮವನ್ನು 


ರೂಪಿಸಿಕೊಂಡಿಲ್ಲವೆಂದೂ ಆಕ್ಷೇಪಿಸತೊಡಗಿದರು. ಆದರೆ ಅವನು ತುಂಬ ಓದುತ್ತಿದ್ದ. 
™ ಐ 


ಮ್ಯಾಕ್ಸ್‌ ವೆಬರ್‌ ೩ 


ತನ್ನ ಹದಿನಾಲ್ಕನೆಯ ವಯಸ್ಸಿನಲ್ಲೆ ಅವನು ಹೋಮರ್‌, ವರ್ದಿಲ೯, ಸಿಸಿರೊ, ಲಿವಿ ಮುಂತಾ 
ದವರ ಹೇಳಿಕೆಗಳನ್ನೊಳಗೊಂಡಿದ್ದ ಪತ್ರಗಳನ್ನು ಬರೆಯತೊಡಗಿದ. ಪ್ರಸಿದ್ಧ ದಾರ್ಶನಿಕರಾದ 
ಗಯಟೆ, ಸ್ಪಿನೋಜ, ಕ್ಯಾಂಟ್‌ ಮತ್ತು ಷೋಪೆನ್‌ಹೌಂ್‌ಗಳ ಬರವಣಿಗೆಗಳನ್ನು ಅವನು 
ವಿಶ್ವವಿದ್ಯಾನಿಲಯವನ್ನು ಪ್ರವೇಶಿಸುವುದಕ್ಕೆ ಮುಂಚೆಯೇ ಅಧ್ಯಯನ ಮಾಡಿದ್ದ. 
ವೆಬರನ ಕುಟುಂಬದಲ್ಲಿ ಮನೆತನದ ವ್ಯವಹಾರಗಳ ಮೇಲೆ ತಂದೆಯ ಹಿಡಿತ ಅತ್ಯಂತ 
ಬಲವಾಗಿತ್ತು : ಅವನು ರಾಜಕೀಯ ಕ್ಷೇತ್ರದಲ್ಲಿ ಉದಾರವಾದಿ ಅಭಿಪ್ರಾಯಗಳನ್ನು ಎತ್ತಿ ಹಿಡಿ 
ದರೂ, ತನ್ನ ಗೃಹದಲ್ಲಿ ಮಾತ್ರ ತುಂಬ ನಿಷ್ಕರುಣ ಶಿಸ್ತಿನ ಸಿಪಾಯಿಯಂತೆ ವರ್ತಿಸುತ್ತಿದ್ದ. 
ವೆಬಗನ ತಾಯಿ ಮಗನನ್ನು ತನ್ನ ಕಡೆ ಸೆಳೆದುಕೊಂಡು ಅವನಲ್ಲಿ ತಾನು ತುಂಬ ಮಚ್ಚಿ 
ಕೊಂಡಿದ್ದ ಕ್ರೈಸ್ತ ಮತದ ತತ್ವಗಳ ಬಗ್ಗೆ ಆಸಕ್ತಿ ಉಂಟುಮಾಡಲು ಪ್ರಯತ್ನಿಸಿದರೂ, 
ವೆಬರ್‌ ಮಾತ್ರ ತನ್ನ ತಾರುಣ್ಯದಲ್ಲಿ ತನ್ನೆ ತಾಯಿಗಿಂತ ತಂದೆಯ ಕಡೆಗೇ ಹೆಚ್ಚಾಗಿ ಒಲವು 
ತೋರಿದ. ತನ್ನ ಹದಿನೆಂಟನೆಯ ವಯಸ್ಸಿನಲ್ಲಿ ವೆಬರ್‌ ಹೈಡಲ್‌ ಬರ್ಗ್‌ ವಿಶ್ವವಿದ್ಯಾಲಯವನ್ನು 
ಪ್ರವೇಶಿಸಿದಾಗ, ತನ್ನೆ ತಂದೆ ರೂಢಿಸಿಕೊಂಡು ಬೆಳೆಸಿಕೊಂಡಿದ್ದ ಗುಣಗಳನ್ನು ತುಂಬ ಮೆಚ್ಚಿ 
ಕೋಡು ಅವುಗಳ ಬೆಳವಣಿಗೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ. ತನ್ನ ತಂದೆ ಸಕ್ರಿಯವಾಗಿ ಭಾಗ 
ವಹಿಸುತ್ತಿದ್ದ ಕುಸ್ತಿ ಅಖಾಡದ ಸದಸ್ಯನಾಗಿ ವೆಬರನೂ ಅತ್ಯಂತ ಆಸಕ್ತಿಯಿಂದ ಕುಸ್ತಿ ಮಾಡು 
ನ್ನು ಅಭ ಸಿಸತೊಡಗಿದ. ತನ್ನ ತಂದೆ ಆರಿಸಿಕೊಂಡಿದ್ದ ಕಾನೂನಿನ ಅಧ್ಯಯನವನ್ನೇ 
ತನ್ನ ಪ್ರಧಾನ ಅಧ್ಯಯನ ವಿಷಯವಾಗಿ ಆರಿಸಿಕೊಂಡ. ಕುಸ್ತಿಮಾಡುವುದರಲ್ಲೂ ಪಾನ 
ಸೇವನೆಯಲ್ಲಿಯೂ ವೆಬರ್‌ ದಿನೇದಿನೇ ಹೆಚ್ಚಿನ ಆಸಕ್ತಿ ತೋರತೊಡಗಿದ. 


ವೆಬರ್‌ ಇಂಥ ಕೆಲವು ಅಭ್ಯಾಸಗಳನ್ನು ಬೆಳೆಸಿಕೊಂಡಿದ್ದರೂ, ಅವನು ತನ್ನ ಅಧ್ಯಯನದ 
ಕಡೆಗೆ ವಿಶೇಷ ಗಮನ ನೀಡುತ್ತಿದ್ದ. ಅವನು ಕಾನೂನಿನ ಅಧ್ಯಯನದ ಜೊತೆಗೆ ಅರ್ಥಶಾಸ್ತ್ರ, 
ಮಧ್ಯಯುಗದ ಇತಿಹಾಸ ಮತ್ತು ದರ್ಶನಗಳ ಅಧ್ಯಯನಗಳಿಗೆ ಹೆಚ್ಚಿನ ಪಾಶಸ್ಸೃ ನೀಡಿದ. 
ಇದಲ್ಲದೆ ಮ್ಯಾಕ್ಸ್‌ ವೆಬರ್‌ ರೋಮನ್‌ ನ್ಯಾಯ ಮತ್ತು ರೋಮನ್‌ ಸಂಸ್ಥೆ ಗಳ ಅಧ್ಯಯನ 
ತಳೆದ. ಇದರ ಜೊತೆಗೆ ಅವನು ಮತಧರ್ಮಶಾಸ್ತ್ರದ ಬಗ್ಗೆಯೂ 
ಆಳದಾದ ಜ್ಞಾ ನ ಸಂಪಾದಿಸಿಕೊಂಡ. ಮೂರು ವರ್ಷಗಳ ಅನಂತರ ವೆಬರ್‌ ಸ್ಟ್ರಾಸ್‌ಬರ್ಗ್‌ 
ನಲ್ಲಿ ವಿಶೇಷ ಮಿಲಿಟರಿ ಸೇವೆ ಸಲ್ಲಿಸಲು ಹೈಡಲ್‌ಬರ್ಗ್‌ ವಿಶ್ವವಿದ್ಯಾಲಯವನ್ನು ಬಿಡಬೇಕಾಗಿ 
ಬಂತು. ಇಲ್ಲಿ ಅವನು ಇತಿಹಾಸಕಾರನಾಗಿ ಪ್ರಸಿದ್ಧಿಗೆ ಬಂದಿದ್ದ ತನ್ನ ಚಿಕ್ಕಪ್ಪ ಹರ್‌ಮನ್‌ 
ಬಾಮ್‌ಗಾರ್ಟನ್‌ ಮತ್ತು ಆತನ ಹೆಂಡತಿ ಈವಾ ಅವರುಗಳ ಪ್ರಭಾವಕ್ಕೊಳಗಾದ. 
ಬಹು ಬೇಗ ಬಾಮ್‌ಗಾರ್ಟನ್‌ ದಂಪತಿಗಳು ವೆಬರನಿಗೆ ಎರಡನೆಯ ತಂದೆತಾಯಿಗಳಾದರು. 
ಅವನ ಬೆಳವಣಿಗೆಯ ಮೇಲೆ ಅವರ ಪ್ರಭಾವ ನಿರ್ಣಾಯಕವಾದ್ದಾಗಿತ್ತು ಹರ್‌ಮನ್‌ ಬಾಮ್‌ 
ಗಾರ್ಟನ್‌ ವೆಬರನ ತಂದೆಯ ಹಾಗೆ ಉದಾರವಾದಿ ರಾಜಕೀಯ ತತ್ತ್ವ್ವಗಳಲ್ಲಿ ತುಂಬ ನಂಬಿಕೆ 
ಯನ್ನಿರಿಸಿಕೊಂಡಿದ್ದರೂ ಅವನು ಬಿಸ್‌ಮಾರ್ಕನಿಗೆ ಬೆಂಬಲವಾಗಿ ನಿಂತಿದ್ದ ಜರ್ಮನ್‌ ರೀಜ್‌ 
ನೊಡನೆ ಯಾವ ರೀತಿಯ ಒಡಂಬಡಿಕೆಯನ್ನು ಮಾಡಿಕೊಳ್ಳದೆ ತಾನು ತಾರುಣ್ಯದಲ್ಲಿ ಬೆಳೆಸಿ 
ಕೊಂಡಿದ್ದ ಉದಾರವಾದಿ ತತ್ತ್ವಗಳನ್ನು ಚಾಚೂ ತಪ್ಪದೆ ಅನುಸರಿಸತೊಡಗಿದ. ವೆಬರನ ತಂದೆ 
ಬಿಸ್‌ಮಾರ್ಕನೊಡನೆ ರಾಜಿ ಮಾಡಿಕೊಂಡಿದ್ದರಿಂದ ಅವನಿಗೆ ಅನೇಕ ರೀತಿಯ ರಾಜಕೀಯ 


ಭಿ ಮಾನವಿಕ ಕರ್ಣಾಟಕ 


ಸೌಲಭ್ಯಗಳು ದೊರೆತಿದ್ದು ವು. ಆದರೆ ಅವನ ಚಿಕ್ಕಪ್ಪ ಅಂಥ ಯಾವ ಆಸೆ ಆಮಿಷಗಳ 
ಬಲೆಗೂ ಬಲಿ ಬೀಳಲಿಲ್ಲ. 
ವೆಬರನ ಚಿಕ್ಕಪ್ಪ ಗ ವೆಬರನನ್ನು ಸರಿಸಮಾನತೆಯಿಂದ ನೋಡತೊಡಗಿ ಅವನನ್ನು ತನ್ನ 

ಸಮಾನ ಬುದ್ಧಿ 0 ಪರಿಗಣಿಸಿದ. ಆದರೆ ಅವನ ತಂದೆಯಾದರೋ ಯಾವಾಗಲೂ 
ಮಗನ ಮೋಲೆ ತನ್ನ ಅಧಿಕಾರವನ್ನು ಚಲಾಯಿಸುವುದರಲ್ಲೇ ಸಂತೃಪ್ತಿಗೊಳ್ಳುತ್ತಿದ್ದ. ತಾನು 

ಸ್ಟ್ರಾಸ್‌ಬರ್ಗ್‌ನಲ್ಲಿ ನೆಲೆಸಿದಂದಿನಿಂದ ಹಿಡಿದು ತನ್ನ ಚಿಕ್ಕಪ್ಪ 1893ರಲ್ಲಿ ಮರಣ ಹೊಂದುವ 
1 ವೆಬರ್‌ ಅನೇಕರಿಗೆ ಬರೆದಿರುವ ಪತ್ರಗಳಲ್ಲಿ ತನ್ನ ಚಿಕ್ಕಪ್ಪ ರಾಜಕೀಯ, ಹಾಗೂ 
ಬೌದ್ದಿಕ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ತನಗೆ ಹೇಗೆ ಗಯ ಮಾರ್ಗದರ್ಶಿ 
ಯಾಗಿಯೂ ನೆರವಾಗುತ್ತಿದ್ದ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದಾನೆ. ಅವನ ಮೇಲೆ ಅವನ 
ಚಿಕ್ಕಮ್ಮನ ಪ್ರಭಾವವೂ ಅಷ್ಟೇ ಬಲಯುತವಾದುದಾಗಿತ್ತು. ವೆಬರನ ತಾಯಿ ಮಗನನ್ನು 
ಮತಧರ್ಮದಲ್ಲಿ ಅಸಕ್ತಿ ಪಡೆಯುವಂತೆ ಮಾಡಲು ಪ್ರಯಿತ್ನಿಸಿ ವಿಫಲಗೊಂಡರೆ ಅದಕ್ಕೆ ವಿರುದ್ಧ 
ವಾಗಿ ಆತನ ಚಿಕ್ಕಮ್ಮ ಅವನು ಮತಧರ್ಮಕ್ಕೆ ಸಂಬಂಧಿಸಿದ ಸಾಹಿತ ವನ್ನು ಓದುವ ಅಭಿ ರುಚಿ 


$ 
ಬೆಳೆಸಿಕೊಳ್ಳು ವಂತೆ ತನ್ನ ಪ ಭಾವ ಬೀರುವುದರಲ್ಲಿ ಸಾಕಷ್ಟು ಯಶಸ್ಸು ಗಳಿಸಿದಳು, ತನ್ನ ಚಿಕ್ಕಮ್ಮನ 


ವ್ಯಕ್ತಿತ್ವದಿಂದ ವೆಬರ್‌ ತುಂಬ ಆಕರ್ಷಿಸಲ್ಪಟ್ಟಿ. ಎಂತಹ ಸಂದರ್ಭ ಒದಗಿದರೂ ಆಕೆ ತನ್ನ 
ಮತಧರ್ಮಕ್ಕೆ ಸಂಬಂಧಿಸಿದ ತನ್ನ ನಿಲುವನ್ನು ಸ್ವಲ್ಪವೂ ಬದಲಃಯಿಸುತ್ತಿರಲಿಲ್ಲ. ತನ್ನ ಗೃಹ 


wD 


ಕೃತ್ಯಗಳ ಮೇಲ್ವಿ ಚಾರಣೆಯಲ್ಲಿ ಲ್ಲಿ ಅವಳು ಜಾ ಹೊಣೆಗಾರಿಕೆಯ ಪ ್ರಜ್ಞೆಯನ್ನು ಪ್ರದರ್ಶಿ 
ಸುತ್ತಿದ್ದಳು. ಸಾಮಾಜಿಕ ಸೇವೆ ಸಲ್ಲಿಸ fai: ಅವಳು ತುಂಬ ಹೊಣೆಗಾರಿಕೆಯಿಂದ ನಡೆದು 
ಕೊಳ್ಳುತ್ತಿದ್ದಳು. ತನ್ನ ತಾಯಿ ದಿಸುತ್ತಿದ್ದ ಸಾಮಾ ಸ ನೈತಿಕ ಮತ್ತು ದಾರ್ಶನಿಕ 
ಮೌಲ್ಯಗಳನ್ನು ತನ್ನ ಚಿಕ್ಕಮ್ಮ ತನ್ನ ದೈನಂದಿನ ಜೀವನಕ್ಕೆ ಅಳವಡಿ foc: ಸ ಕಂಡು 
ಯುವಕ ವೆಬರ್‌ ತುಂಬ Ms ನ್ರಿಯಶಃ ವೆಬರ್‌ ಸ ಸ್ಟ್ರಾಸ್‌ಬರ್ಗ್‌ನಲ್ಲಿ ನೆಲೆಸಿದ್ದ 
ಕಾಲದಲ್ಲಿ ತನ್ನ ಜೀವಮಾನದುದ್ದಕ್ಕೂ ತನ್ನ ಹ ದ ಮೇಲೆ ಪರಿಣಾಮಕಾರಿಯಾಗಿ ಪ್ರಭಾ ಎನ 
ಬೀರಿದ ಪ್ರಾಟೆಸ್ಟಂಟ್‌ ಮತಧರ್ಮದ ಗುಣಗಳ ಬಗ್ಗೆ ವಿಶದವಾಗಿ ಅರಿತುಕೊ. ಡ. ಅವನು 
ನೈತಿಕದರ್ಶನವನ್ನು ಪ್ರತಿಪಾದಿಸಿ ಅದನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದವರ ಬಗ್ಗೆ 
ತುಂಬ ಗೌರವಾದರಗಳಿಂದ ನಡೆದುಕೊಂಡ. 

ವೆಬರ್‌ ಸ್ಟ್ರಾಸ್‌ಬರ್ಗ್‌ನಲ್ಲಿದ್ದ ಕಾಲದಲ್ಲಿ ತನ್ನ ತಂದೆಯು ನಡೆತೆಯ ಬಗ್ಗೆ ಗೌರವ 
ಕಳೆದುಕೋಡ, ತನ್ನ ತಂದೆ ನಡೆಸುತ್ತಿದ್ದ ಭೋಗಜೀವನವನ್ನು ಕಂಡು ಅವನು ಜುಗುಪ್ಸೆ 
ಗೊಂಡು ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಡೆಸುತ್ತಿ ದ್ದ ಧಾರ್ಮಿಕ ಮತ್ತು ನೈತಿಕ ತತ್ತ್ವಗಳನ್ನಾ 
ಧರಿಸಿದ ಜೀವನದಿಂದ "ವೆಬರ್‌ ಬಹ ವಾಗಿ ಆಕರ್ಷಿಸಲ್ಪ, ಟ್ಟ, 

ವೆಬರ್‌ ಬಾಮ್‌ಗಾರ್ಟಿನ್‌ನ ಮಗಳು ಎಮ್ಮಿಯಲ್ಲ ಅನುರಕ್ತನಾಗಿದ್ದ. ಸುಮಾರು ಆರು 
ವರ್ಷಗಳ ಕಾಲ ವೆಬರ್‌ ಮತ್ತು ಮತ್ತು ಎಮ್ಮಿ ಇವರ ಪ್ರೇಮ ಸಂಬಂಧ ಆತ್ಯಂತ 
ಘರ್ಷಣೆ ಮತ್ತು ಏರಿಳಿತಗಳಿಂದ ಕೂಡಿತ್ತು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಮ್ಮಿ 
ಅನಾರೋಗ್ಯ ದಿಂದ ಕೂಡಿದ್ದ ಲು, ಅನೇಕ ವರ್ಷಗಳ ಸಂಶಯ ಮತ್ತು ಅಪರಾಧಿ 


ಮನೋಭಾವಗಳ ಒತ್ತ ಡದಿಂದ ವೆಬರ್‌ ಕೊನೆಗೆ ತಾನು ಎಮ್ಮಿ ಯೊಡನೆ ಹೊ ಇಂದಿದ್ದ ಪ್ರೇಮ 
ಸಂಬಂಧವನ್ನು ಕಡಿದುಹಾಕಿದ, 


ಮ್ಯಾಕ್ಸ್‌ ವೆಬರ್‌ ೫ 


1884ರಲ್ಲಿ ಸೈನ್ಯದ ಸೇವೆ ಮುಗಿದ ಅನಂತರ ವೆಬರ್‌ ಬರ್ಲಿನ' ವಿಶ್ವವಿದ್ಯಾಲಯದಲ್ಲಿ 
ಅಧ್ಯಯನ ಮುಂದುವರಿಸಲು ತನ್ನ ಮನೆಗೆ ಹಿಂದಿರುಗಿದ. ಅವನ ತಂದೆತಾಯಿಗಳ. 
ಅವನು ಬಾಮ್‌ಗಾರ್ಟನ್‌ ಕುಟುಂಬದ ಪ್ರಭಾವದಿಂದ ವಿಮುಕ್ತನಾಗಬೇಕೆಂದು ಬಯಸಿ ಅವನು 
ಹಿಂದಿರುಗುವುದನ್ನು ಅತ್ಯಂತ ಆತಂಕ ಮತ್ತು ಕಾತರತೆಗಳಿಂದ ಎದುರು ನೋಡುತ್ತಿದ್ದರು, 
ವೆಬರ್‌ ನಡೆಸುತ್ತಿದ್ದ ಸ್ವಚ್ಛಂದ ಜೀವನಕ್ಕೆ ಕಡಿವಾಣ ಹಾಕಲೂ ಅವರು ತುಂಬ ಕಾತರತೆ. 


ಯಿಂದಿದ್ದರು. ಮಾತಿ ಎ ಎಂಟು ವರ್ಷಗಳ ಕಾಲ ವೆಒರ್‌ ತನ್ನ ತಂದೆತಾಯಿಯರ ಆಶ್ರಯ 
ದಲ್ಲಿ ವಿದ್ಯಾರ್ಥಿಯಾಗಿಯೂ ಅನಂತರ ಬರ್ಲಿನ್‌ ನ್ಯಾ ಯಾಲಯಗಳಲ್ಲಿ ಕಿರಿಯ ವಕೀಲ 
ನಾಗಿಯೂ ಇದುಕೊಂಡಿದ್ದು ಕಡೆಯಲ್ಲಿ ಬರ್ಲಿನ್‌ ವಿಶ್ಯ ವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ 
ಕಾಲಕಳೆದ. ಆ ದಿನಗಳಲ್ಲಿ ವೆಬರ್‌ ಹಣಕಾಸಿನ ದೃಷ್ಟಿಯಿಂದ ತಾನು ಇಷ್ಟ ಪಡದ ತಂದೆಯ 
ಮೇಲೆ ಅವಲಂಬಿತನಾಗಬೇಕಾಗಿದ್ದಿ ತ್ತು. ತಾನು ತನ್ನ ಚಿಕ್ಕಮ್ಮನ ಜೊತೆ ವಾಸಿಸುತ್ತಿದು 
ಕಾಲದಲ್ಲಿ ತನ್ನ ತಾಯಿಯ ವ್ಯಕ್ತಿತ್ವ ಮತ್ತು ಆವಳ ನು ತತ್ವಗಳ ಬಗ್ಗೆ ಅವನ್ನ 
ಹೆಚ್ಚಿನ ತಿಳಿವಳಿಕೆ ಬೆಳಿಸಿಕೊಂಡ, ತನ್ನ ತಂದೆ ತನ್ನ ತಾಯಿಯನ್ನು ಮೃಗದೋಪಾದಿಯಲ್ಲಿ 
ನಡೆಸಿಕೊಳ್ಳುತ್ತಿ ಶ್ತಿದ್ದುದನ್ನು ನೆನೆಸಿಕೊಂಡು ವ್ಯಥೆಪಡುತ್ತಿದ್ದ. 

ಬಲ್ಲಿ ನಾನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ವೆಬರ್‌ ವಿದ್ವಾಂ ಸರುಗಳಾದ ಜಾಕಬ್‌ 
ಗಾಲ್ಫ್‌ ಹ್ಮಿತ್‌, ಮತ್ತು ಮಾಮ್‌ಸೆನ್‌ರನ್ನು ಬಹಳ ಗೌರವದಿಂದ ಕಾಣು ತ್ತಿದ್ದ... ತನ 
ಹಸ, ಸುತ್ತ ಪ್ರಬಂಧವನ್ನು ತಯಾರಿಸಲು ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿದ ಗುರು 
ಮಾಮ್‌ಸೆನನ ಜೊತೆ ವೆಬರ್‌ ನಿಕಟ ಸಂಬಂಧ ಹೊಂದಿದ್ದ. 1889ರಲ್ಲಿ ಅವನು ಮಧ್ಯ 
ಯುಗದ ವಾಣಿಜ್ಯ ಸಂಸ್ಥೆ ಗಳ ಇತಿಹಾಸ ಎಂಬ ಪ್ರಬಂಧ ತಯಾರಿಸಿದ ಈ ಪ್ರಬಂಧದ ಬಗ್ಗೆ 
ಅವನ ಗುರು ಈ pA ಮಾತುಗಳನ್ನೂ ಡಿದ್ದಾ ನಿ: “ನಾನು ಸಾಯುವ ವೇಳೆ ॥ ಬಂದಾಗ. 
ಈ ಮಾತನ್ನು ಬೇರೆಯವರಿಗಿಂತ ಉತ್ತಮನಾದ ಇತ ನಿಗೆ ಹೇಳಬಯಸುತ್ತೇನೆ: *ಪುತ್ರನೆ, ಈ 
ಭರ್ಜಿಯನ್ನು ನಾನು ಹೊರಲಾರೆ ; ದಯವಿಟ್ಟು ಇನ್ನು ಮೇಲೆ ಇದನ್ನು 
ಜವಾಬ್ದಾರಿ ಹೊಂದು. ೫ 


ನೀನು ಹೊರುವ 


ವೆಬರ್‌ ಬದ್ಲಿ ನ್‌ನಲ್ಲಿ ನೆಲೆಸಿದ್ದ ವರ್ಷಗಳಲ್ಲಿ ತುಂಬ ಪರಿಣಾಮಕಾರಿಯಾದ ರೀತಿಯಲ್ಲಿ 
ಪ್ರಬಂಧಗಳನ್ನೂ ಲೇಖನಗಳನ್ನೂ ಪುಸ್ತಕಗಳನ್ನೂ ಹೊರತಂದ. 1891ರಲ್ಲಿ ವೆಬರ್‌ 
ರೋಮ್‌ ದೇಶದ ವ್ಯವಸಾಯ ಪದ್ಧತಿ ಎಂಬ ಒಂದು ಪ್ರಮುಖ ಪುಸ್ತಕವನ್ನು ಹೊರತಂದ, 
ಅನಂತರ ಜರ್ಮನಿಯ ಪೂರ್ವ ಎಲ್ಟಿಯನ್‌ ಪ್ರದೇಶದ ವ್ಯವಸಾಯಗಾರರ ಸ್ಥಿ ತಿಗತಿಗಳನ್ನು 


ಕುರಿತು ವೆಬರ್‌ ಸುಮಾರು ಒಂಬೈನೂರು ಪುಟಗಳ ಒಂದು ಬೃಹತ್‌ ಗ್ರಂಥ ಪ್ರಕಟಿಸಿದ. 
"| ಲ 
ಬರ್ಲಿನ್‌ ವಿಶ್ವವಿದ್ಯಾ ಲಯದಲ್ಲಿ ತನ್ನ ಗುರು ಗಾಲ್ಫ್‌ ಹತ್ತ ವ ಸ್ಥಾನದಲ್ಲಿ ಉಪನ್ಯಾಸಕ 


al 


ನಾಗಿ» ಮೇಲೆ ತಿಳಿಸಿದ ಪ್ರಕಟನೆಗಳನ್ನು ಹೊರತಂದ ಅನ 
ದಲ್ಲಿ ವಕೀಲಿಯನ್ನು ಮುಂದುವರಿಸಿದ. ಈ ದಿವಸಗಳ: 


Wu kde ಅದೇ ಕಾಲ 
ಬರ್‌ ತುಂಬ ಕಟ್ಟುನಿಟ್ಟಾದ 


Ki) 


ಮತ್ತು ಶಿಸ್ತಿನಿಂದ ಕೂಡಿದ ಸರಳಜೀವನವಿಧಾನ id ತನ್ನ ಆತ್ಮಸಾಕ್ಷಿಯ 
ಮಾರ್ಗದರ್ಶನದ ಮೂಲಕ ತನ್ನ ದೈನಂದಿನ ಚಟುಟಿಕೆಗಳನ್ನು ತುಂಬ ಎಚ್ಚರಿಕೆಯಿಂದ 


ಸುಸಂಬದ್ಧವಾದ ರೀತಿಯಲ್ಲಿ ಅವನು ಮುಂದುವರಿಸಿಕೊಂಡು ಹೋಗುತ್ತಿದ್ದ. 


ಹ್ಹಿ ಮಾನವಿಕ ಕರ್ಣಾಟಕ 


ವೆಬರ್‌ ವೈದ್ಯನೊಬ್ಬನ 22 ವರ್ಷ ವಯಸ್ಸಿನ ಮಗಳನ್ನು ಮದುವೆಯಾಗಿ ಮಾನಸಿಕ 
ತುಮುಲದಿಂದ ಬಿಡುಗಡೆಹೊಂದಿದ. ಅದೇ ಕಾಲದಲ್ಲಿ ಫ್ರೀಬರ್ಗ ವಿಶ್ವವಿದ್ಯಾಲಯದಲ್ಲಿ 
ಅರ್ಥಶಾಸ್ತ್ರದ ಅಧ್ಯಾಪಕನಾಗಿ ಅವನು ನೇಮಕಗೊಂಡ. ಇದೂ ಅವನ ಮಾನಸಿಕ ಬೆಳವಣಿ 
ಗೆಯ ಮೇಲೆ ತುಂಬ ಪರಿಣಾಮಕಾರಿಯಾದ ಪ್ರಭಾವ ಬೀರಿತು. ಗಂಡಹೆಂಡಿರಿಬ್ಬರೂ 
ಬೌದ್ದಿಕ ಮತ್ತು ನೈತಿಕ ಮಿತ್ರರಾಗಿ ಜೀವನ ಸಾಗಿಸತೊಡಗಿದರು. | | 

1895ರಲ್ಲಿ ವೆಬರ್‌ “ರಾಷ್ಟ್ರೀಯ ರಾಜ್ಯವ್ಯವಸ್ಥೆ ಮತ್ತು ಆರ್ಥಿಕ ನೀತಿ” ಎಂಬ 
ಏಷಯದ ಮೇಲೆ ತುಂಬ ಎದ್ವತ್‌ಪೂರ್ಣವಾದ ಮತ್ತು ರಾಷ್ಟ್ರೀಯ ಮನೋಭಾವದ 
ದ್ಯೋತಕವಾದ ಪ್ರಸ್ತಾವಿಕ ಭಾಷಣ ನೀಡಿದ. ಈ ಭಾಷಣ ವೆಬರನನ್ನು ವಿದಾ ಿಂಸರ ಮತ್ತು 
ಪ್ರಭಾವಕಾರಿ ರಾಜಕಾರಣಿಗಳ ಗಮನಕ್ಕೆ ತಂದಿತು. ಇದರಿಂದಾಗಿ 1896ರಲ್ಲಿ ವೆಬರ್‌ ಹೈಡಲ್‌ 
ಬರ್ಗ್‌ ವಿಶ್ವವಿದ್ಯಾಲಯದಲ್ಲಿ ತನ್ನ ಗುರುವಾದ ಕ್ರಿ ಅಸರನ ಸ್ಥಾನದಲ್ಲಿ ಅರ್ಥಶಾಸ್ತ್ರದ 
ಪ್ರಾಧ್ಯಾಪಕನಾಗಿ ನೇಮಿಸಲ್ಪಟ್ಟ. ಹೈಡಲ್‌ಬರ್ಗ್‌ನಲ್ಲಿ ವೆಬರ್‌ ತನ್ನ ಹಿಂದಿನ ಗುರುಗಳೊಡನೆ 
ಸಂಪರ್ಕ ಇಟ್ಟುಕೊಂಡುದಲ್ಲದೆ ಹೊಸ ಮಿತ್ರರ ಮತ್ತು ಸಹಪಾಠಿಗಳ ಪರಿಚಯ ಸಹಮಾಡಿ 
ಕೊಂಡ. ವೆಬರನ ಮನೆಗೆ ಹೈಡಲ್‌ಬರ್ಗ್‌ನ ಬುದ್ದಿ ಜೀವಿಗಳು ಮತ್ತು ವಿದ್ವಾಂಸರ: ಬಂದು 
ಹೋಗುತ್ತಿದ್ದು ದರಿಂದ ಅದು ನವಚೇತನವನ್ನು ಪಡೆದುಕೊಂಡಿತು. ವೆಬರ್‌ ಇನ್ನೂ ಚಿಕ್ಕವ 
ನಾಗಿದ್ದರೂ ಸಹಪಾಠಿಗಳ ಮತ್ತು ಬುದ್ಧಿ ಜೀವಿಗಳ ಕೇಂದ್ರಬಿಂದುವಾಗಿ ವರ್ತಿಸತೊಡಗಿದ. 
ವೆಬರನ ಪಾಂಡಿತ್ಯದ ಬಗ್ಗೆ ಎಲ್ಲರೂ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸತೊಡಗಿದರು. 

ತನ್ನ ಬರವಣಿಗೆಗಳನ್ನು ಪ್ರಕಟಗೊಳಿಸುವುದರ ಕಡೆಗೆ ಮಾತ ಶವೇ ಗಮನಕೊಡದೆ, 
ವೆಬರ್‌ ಕ್ರೈ ಲಸ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ ಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತ 
ತನ್ನೆ ರಾಜಕೀಯ ಆಸಕ್ತಿಗಳನ್ನು ಅಭಿವ್ಯಕ್ತಗೊಳಿಸತೊಡಗಿದ. ಅಂದಿನ ಪ್ರಚಲಿತ ಸಾಮಾಜಿಕ 
ಮತ್ತು ರಾಜಕೀಯ ಸಮಸ್ಯೆಗಳ ಬಗ್ಗೆ ಅನೇಕ ಲೇಖನಗಳನ್ನು ಪ್ರಸಿದ್ದ ನಿಯತಕಾಲಿಕಗಳಿಗೆ 
ಬರೆದು ಕಳುಹಿಸಿಕೊಟ್ಟ, ಪಾಂಡಿತ್ಯ ಮತ್ತು ರಾಜಕೀಯ ಕ್ಷೇತ್ರಗಳೆರಡರಲ್ಲಿಯೂ ಅವನು 
'ಕ್ರಿಯವಾಗಿ ಭಾಗವಹಿಸತೊಡಗಿ, ಜರ್ಮನಿಯ ಬೌದ್ದಿಕ ಜೀವನದಲ್ಲಿ ತುಂಬ ಪ್ರಧಾನವಾದ 
ನ ಗಳಿಸಿಕೊಂಡ, | 

ಬಹು ಬೇಗ ಇಂಥ ಒಂದು ಬಹುಮುಖ ಪ್ರತಿಭೆ ಗಳಿಸಿಕೊಂಡಿದ್ದ ವ್ಯಕ್ತಿಯ ಜೀವ 

ಮಾನ ಕೊನೆಗೊಳು ಸವ ಸೂಚನೆಗಳು ಕಾಣಿಸಿಕೊಂಡುವು. 1897ರ ಜುಲೆ ತಿಂಗಳಿನಲ್ಲಿ ಆವನ 
ತಂದೆತಾಯಿಯರು ಕೃಡಲ್‌ಬರ್ಗ್‌ಗೆ ಬಂದರು. ಅವನ ತಂದೆ ತನ್ನ ಮಕ್ಕಳೊಡನೆ ಏಕಾಂತ 
ವಾಗಿ ಕಳೆಯಬೇಕೆಂಬ ಇಚ್ಛೆ ಹೊಂದಿದ್ದ ಹೆಂಡತಿಯ ಅಆಭಿಲಾಷೆಗೆ ವಿರೋಧವಾಗಿ ತಾನೂ 
ಅವಳ ಜೊತೆ ಬರುವುದಾಗಿ ಹಠಹಿಡಿದು ಅವಳೊಡನೆ ಬಂದ. ಅಂಥ ಒಂದು ಸಂದರ್ಭದಲ್ಲಿ 
ತಂದೆಗೂ ಮಗನಿಗೂ ಘರ್ಷಣೆ ಉಂಟಾಯಿತು. ಮಗ ತನ್ನೆ ತಂದೆ ತನ್ನ ತಾಯಿಯನು 
ಪಶುವಿನೋಪಾದಿಯಲ್ಲಿ ನಡೆಸಿಕೊಳ್ಳುತ್ತಿದ್ದು ದಕ್ಕಾಗಿ ದೂರಿ ಆ ಕೂಡಲೇ ತನ್ನ ಮನೆಯನ್ನು 
ಬಿಟ್ಟು ಹೊರಟುಹೋಗಬೇಕೆಂದು ಆ ಮುದುಕನಿಗೆ ಹೇಳಿದ. ಈ ಘಟನೆ ನಡೆದು ಒಂದು 
ತಿಂಗಳಿನ ಅನಂತರ ವೆಬರನ ತಂದೆ ನಿಧನಹೊಂದಿದ. ಇದಾದ ಕೆಲವು ದಿವಸಗಳ 
ಅನಂತರ ವೆಬರ್‌ ಮಾನಸಿಕ ದೈಹಿಕ ಅಸ್ಪಸ್ಥತೆಗೆ ಒಳಗಾದ. ಸುಮಾರು ಐದು ವರ್ಷಗಳ ಕಾಲ 


ಎಲವ ನಷ ಜೆ ಸ 
ಆವನ) ಜೇತರಿಸಿಕೊಳ್ಳಲಿಐ್ಲ. 


ಮ್ಯಾಕ್ಸ್‌ ವೆಬರ್‌ ೭ 


ತನ್ನ ತಂದೆತಾಯಿಯರು ಅನ್ಯೋನ್ಯವಾಗಿರದೆ ಇದ್ದುದು ಮತ್ತು ಅವರು ಪ್ರತಿಪಾದಿ 
ತ್ತಿದ್ದ ಪರಸ್ಪರ ವಿರೋಧವಾದ ಮೌಲ್ಯಗಳ ಬಗ್ಗೆ ಅವನು ತುಂಬಾ ಯೋಚಿಸಿದ್ದು ಅವನ 
ಅಸ ಸ್ಟ ತೆಗೆ ಕಾರಣಗಳಾಗಿದ್ದಿ ರಬಹ:ದು. ಳಾ ಗಿ ಓದುತ್ತಿದ್ದು ದೂ ಬರೆಯುತ್ತಿದುದೂ 
ಅವನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಉಂಟು 
ಮಾಡಿರಬೇಕೆಂದು ಆವನನ್ನು ಪರೀಕ್ಷಿಸಿದ ವೃದ್ಯರು ಅಭಿಪ್ರಾಯಪಟ್ಟರು, 

ವೆಬರ್‌ , ಅಸ್ವಸ್ಥ ಹಾ ಅನಂತರ ಬಹಳ ವರ್ಷಗಳ ಕಾಲ ಯಾವ  ಕೆಲಸವನೂ 
ಮಾಡಲು ಅಸಮರ್ಥನ ಎದ. ಓದುವುದರ ಮೇಲೆ ತನ್ನ ಗಮನವನ್ನು ಅನೇಕ ವೇಳೆ ` ಹೆಚ್ಚು 
ಕಾಲ ಕೇಂದ್ರೀಕರಿಸಲಾಗಲಿಲ್ಲ. ಈ ಸಂದರ್ಭದಲ್ಲಿ ವೆಬರ್‌ ಸ್ವಿಟ್ಜರ್ಲೆಂಡ್‌ ಮತ್ತು ಇಟಲಿ 
ದೇಶಗಳಲ್ಲಿ ಪ್ರವಾಸ ಕೈಗೊಂಡ. ಕೆಲವು ವೇಳೆ ಆವನು ತನ್ನ ಅನಾರೋಗ್ಯದಿಂದ ಚೇತರಿಸಿ 


2 


ಲ್ಲ 
ಕೊಂಡಂತೆ ಕಂಡುಬಂದರೆ, ಮರುಕ್ಷಣವೇ ಅದು ಮರುಕೊಳಿಸುತ್ತಿತ್ತು. ತನ್ನ ವಿದ್ಯಾರ್ಥಿಗಳಿಗೆ 
ತಾನು ಇನ್ನು ಮುಂದೆ ಉಪ ನ್ಯಾ ಸಗಳನ್ನು ನೀಡಲಾರೆನೆಂದು ಅವನಿಗೆ ರ್ಮ ನವರಿಕೆಯಾದಾಗ, 


ಪ 


ಹೈಡಲ್‌ಬರ್ಗ್‌ ವಿಶ್ವವಿದ್ಯಾಲಯ ತನ್ನ ಪ್ರಾಧ್ಯಾಪಕ ಹುದ್ದೆಗೆ ಅವನು ರಾಜೀನಾಮೆ 


ನೀಡಿದ. ಸ್ವಲ್ಪ ಕಾಲವನ್ನು ಅವನು ಆರೋಗ್ಯಧಾ ಸಾಟಿ ಕಳೆದ. 1903ರಲ್ಲಿ ತುಂಬ 
ಅಶ್ಚರ್ಯಕರವಾದ ರೀತಿಯಲ್ಲಿ ಅವನ ಬುದ್ದಿ ಶಕ್ತಿ ಧಾನವಾಗಿ ಮತ್ತೆ ಕುದುರತೊಡಗಿತು. ಆ 


ವರ್ಷ ಅವನು ಜರ್ಮನಿಯ ಒಂದು ಸುಪ. ಸಿದ್ದ ಸಾಮಾಜಿಕ ವಿಜ್ಞಾನ ಪತ್ರಿಕೆಯ ಸಹ 
ಸಂಪಾದಕನಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡ.' ಅವನ ಸಂಪಾದಕೀಯ 
ಹುದ್ದೆಯಿಂದ ಅವನು ತನ್ನ ಅನಾರೋಗ್ಯದ ಕಾಲದಲ್ಲಿ ಕಳೆದುಕೊಂಡಿದ್ದ ಸ್ನೇಹಿತರುಗಳನ್ನೂ 
ಬುದ್ಧಿ ಜೀವಿಗಳನ್ನೂ ಮತ್ತೆ ಪಡೆದುಕೊಳ್ಳಲು ಸಾಧ್ಯವಾಯಿತು. | 
1904ರಲ್ಲಿ ಅಮೆರಿಕದ ಸುಪ್ರಸಿದ್ಧ ವಿಶ್ವವಿದ್ಯಾಲಯವಾದ ಹಾರ್ವಡ್‌ನಲ್ಲಿ ಪ್ರಾಧ್ಯಾ 
ಪಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾ ಗ ಸೇಂಟ್‌ ಲೂಯಿಯಲ್ಲಿ ನಡೆಯಲೇರ್ಪಾಡಾಗಿದ್ದ ಕಲೆ 


ಮತ್ತು ವಿಜ್ಞಾ ನಗಳ ಸಮ್ಮೇಳನದಲ್ಲಿ ಒಂದು ಲೇಖನವನ್ನು ಓದಬೇಕೆಂದು ವೆಬರ 
ನಿಗೆ ಒಂದು ಆಹ್ವಾನ ಬಂತು. ವೆಬರ್‌ ಈ Wika ಒಪ್ಪಿಕೊಂಡು ಜರ್ಮನಿ. ದೇಶದ 
ಸ 


ಸಾಮಾಜಿಕ ವ್ಯವಸ್ಥೆ ಯ ಮೇಲೆ ಒಂದು ಉತ್ತಮ ಉಪನ್ಯಾಸ ನೀಡಿದ. ಆರೂವರೆ ವರ್ಷ 
ಗಳಲ್ಲಿ ಅದು ಅವನು ನೀಡಿದ ಪ್ರಥಮ ಭಾಷಣವಾಗಿತ್ತಾ. ಆನಂತರ ವಬರ್‌ ಸುಮಾರು 
ಮೂರು ತಿಂಗಳುಗಳ ಕಾಲ ಅಮೆರಿಕದ ಆನೇಕ ಕಡೆಗಳಲ್ಲಿ ಸುತ್ತಾಡಿದ. ಆಗ ಅವನು ಆ 
ದೇಶದ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳಿಂದ ತುಂಬ ಆಕರ್ಷಿತನಾದ. ಅವನು ಮುಂದೆ ಬೆಳೆಸಿ 
ಪೋಷಿಸಿದ ಅನೇಕ ಬೌದ್ದಿಕ, ದಾರ್ಶನಿಕ, ರಾಜಕೀಯ ಮತ್ತು ಸಾಮಾಜಿಕ ಸಿದ್ದಾ ಂತಗಳು 
ಆ ದೇಶದಲ್ಲಿ ಅವನು ತಂಗಿದ್ದ ಕಾಲದಲ್ಲಿ ಪ್ರಚೋದನೆ, ಪ್ರೋತ್ಸಾಹೆಗಳೆರಡನ್ನೂ ಜು 
ಎಂದು ಹೇಳಬಹುದು. ಅವನು ಅಮೆರಿಕದೀದ "ಹಿಂದಿರುಗಿದ ಅನಂತರ 

ಥಗಳು ವಹಿಸಿದ್ದ ಗಮನಾರ್ಹವಾದ 
, ಆಡಳಿತಶಾಹಿಷದ್ದತಿ ಅಮೆರಿಕದ ರಾಜಕೀಯ 


sed 


ವ್ಯ ವಸ್ಥೆ ಯಲ್ಲಿ ಅದ್ಯ ಕೋಳ ಪದ ತಿಯ ಪಾತ್ರ ಮುಂತಾದ ವಿಷಯಗಳ ಬಗ್ಗೆ ತುಂಬ ಪಾ ೦ಡಿತ್ಯ 


ಪೂರ್ಣವಾದ ಬರವಣಿಗೆಗಳನ್ನು ಬರೆದ, 


ಬ್ರ ಮಾನವಿಕ ಕರ್ಣಾಟಕ 


ಹೈಡಲ್‌ಬರ್ಗ೯ಗೆ ಹಿಂದಿರುಗಿದ ಅನಂತರ ವೆಬರ್‌ ಪೂರ್ಣ ವೇಳೆಯ ಬರವಣಿಗೆಗಾರ 
ನಾಗಿ ತನ್ನ ಕರ್ತವ್ಯ ನಿರ್ವಹಿಸತೊಡಗಿದ, ಉಪನ್ಯಾಸಕ ವೃತ್ತಿ ಗೆ. ತನ್ನ ಜೀವನದ ಕೊನೆಯ 


ಲ್ಲ 
ವರ್ಷಗಳಲ್ಲಿ ಮಾತ್ರ ಅವನು ಹಿಂದಿರುಗಿದ. ಆಗ ಅವನ ಬೌದ್ದಿಕ ಸಾಮರ್ಥ್ಯ ಎಲ್ಲರನ್ನೂ 
ಬೆರಗುಗೊಳಿಸುವಂಥದಾಗಿತ್ತು. ಸಮಾಜ ವಿಜ್ಞಾನಗಳ ವಿಧಾನಗಳಿಗೆ ಸಂಬಂಧಿಸಿದ ಬರಹಗಳು 
ಅಲ್ಲಂದೀಚೆಗೆ ಅವನ ಲೇಖನಿಯಿಂದ ಹೊರಬರತೊಡಗಿದವು. ಸಮಾಜ ವಿಜ್ಞಾ ನದ 


ವಿದ್ಯಾರ್ಥಿಗಳೆಲ್ಲರಿಗೂ ಚಿರಪರಿಚಿತವಾಗಿರುವ “ಸಮಾಜ ವಿಜ್ಞಾನಗಳ ವಿಧಾನಗಳನ್ನು ಕುರಿತು 
ಮಾಕ್ಸ್‌ ವೆಬರ್‌? ಎಂಬ ಗ್ರಂಥ ಬರೆದಿದ್ದ ವೆಬರ್‌ ಹೈಡಲ್‌ಬರ್ಗ್‌ ಪ್ರವೇಶಿಸಿದ 
ಅನಂತರ ಇನ್ನೊಂದು ಸುಪ್ರಸಿದ್ದ ಗ್ರಂಥವಾದ “ಪ್ರಾ ಟೆಸ್ಟಂಟ್‌ ಎಥಿಕ್‌” ಎಂಬ ಗ್ರಂಥವನ್ನು 
1905ರಲ್ಲಿ ಪ್ರಕಟಿಸಿದ. ಈ ಗ್ರಂಥ ಮತಧರ್ಮ ಸಮಾಜಶಾಸ್ತ್ರಕ್ಕೆ ವೆಬರ್‌ ನೀಡಿರುವ 
ಅತ್ಯ ಂತ ಮಹತ್ವದ ಕಾಣಿಕೆಯಾಗಿದೆ. ಈ ಗ್ರಂಥದಲ್ಲಿ ಅವನು ಬಂಡವಾಳ ಪದ್ಧ ತಿಯ 


a ವಸ್ಥೆ ಯ ಉಗಮಕ್ಕೆ ಪ್ರಾ. ಟಿಸ್ಟ ಟ್‌ ಮತದ ವಿವಿಧ ಪಂಥಗಳು ಯಾವ ರೀತಿಯಲ್ಲಿ 


ಸಹಕಾರಿಯಾಗಿದ್ದು ವು ಎಂಬುದನ್ನು ತುಂಬ ಎಚ್ಚರಿಕೆಯಿಂದ ಪರಿಶೀಲಿಸಿದ್ದಾನೆ. ಅವನು ರಷ್ಯ 
ದಲ್ಲಿ 1905ರಲ್ಲಿ ನಡೆದ ಕ್ರಾಂತಿಯ ಅನಂತರ ಉಂಟಾದ ರಾಜಕೀಯಾ ಬೆಳವಣಿಗೆಗಳಿಗೆ ಸಂಬಂಧಿ 
ಸಿದ ಹಾಗೆ ಅನೇಕ ಪ್ರಮುಖ ಅಧ್ಯಯನಗಳನ್ನು 1909ರಲ್ಲಿ ನಡೆಸಿದ. 1908 ಮತ್ತು 
1909ರಲ್ಲಿ ಕಾರ್ಲಾನೆ ಕೆಲಸಗಾರರ ಮತ್ತು ಕೈಗಾರಿಕಾ ಕೆಲಸಗಾರರ ಸಾಮಾಜಿಕ ಮನೋ 
ವಿಜ್ಞಾನದ ಅಧ್ಯಯನವನ್ನು ವಸ್ತುನಿಷ್ಠ ದೃಷ್ಟಿಯಿಂದ ಮಾಡಿದ. ಈ ಮಾರ್ಗಗಳಲ್ಲಿ 
ಆವತಿ ವಿದ್ವತ್‌ ಸಮ್ಮೇಳನಗಳಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸಿದ ಮತ್ತು ಅನೇಕ ರಾಜಕೀಯ 
ಸಭೆಗಳಲ್ಲಿ ಭುಷಣ ಮಾಡಿದ. 1910ರಲ್ಲಿ ಅವನು ಜರ್ಮನಿಯ ಸುಪ್ರಸಿದ್ಧ ಸಮಾಜವಿಜ್ಞಾನಿ 
ಗಳಾದ ಟೋನಿಸ್‌ ಮತ್ತು ನಿಮ್ಮೆಲರುಗಳ ಸಹಾಯ ಮತ್ತು ಸಹಕಾರಗಳಿಂದ ಜರ್ಮನಿಯ 
ಸಮಾಜಶಾಸ್ತ್ರೀಯ ಸಂಘ ಸ್ಥಾಪಿಸಿದ. ಅವನು ಅದಕ್ಕೆ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳ 
ಕಾಲ ಸಂಘದ ಅಧ್ಯಯನದ ಯೋಜನೆಗಳನ್ನು ತುಂಬ ನಿರ್ಣಾಯಕ ರೀತಿಯಲ್ಲಿ ಸಿದ್ಧ ಪಡಿಸಿದ, 
ಪ್ರಥಮ ಮಹಾಯುದ್ಧಕ್ಕೆ ಮುಂಚೆ ಹೈಡಲ್‌ಬರ್ಗ್‌ನಲ್ಲಿದ್ದ ವೆಬರನ ಗೃಹ ತುಂಬಾ 
ಪ್ರಮುಖವಾದ ಬೌದ್ದಿಕ ಕ ಚರ್ಚೆಗಳ ಕೇಂದ್ರವಾಗಿತ್ತು. ವೆಬರ್‌ ದಂಪತಿಗಳು ಸ್ವಲ್ಪ ಕಾಲ ತಮ್ಮ 
ಮನೆಯಲ್ಲಿ ಸುಪ್ರಸ ಸತ್ತೆ ವಿಯ್ಯುಂಸನಾದ ಅಶ್ಲೆಸ್ಟ್‌ ಟ್ರಾಯಲ್ಕ್‌ ನೊಡನೆ ಕಳೆಯುತ್ತಿದ್ದರು. 
ಸಮಾಜ ವಿಜ್ಞಾ ನಿಗಳಾದ ನಿಮ್ಮೆಲ್‌, ಮೈಕೇಲ್‌ ಮತ್ತು ಸೋಂಬ್ರಾಟರುಗಳೂ ಯುವ 
ಹೀಳಿಗೆಗೆ ಸೇರಿದ ಪ್ರಸಿದ್ಧ ವಿದ್ವಾಂಸರಾದ ಇಲ ಹಾಲಿಂಗ್‌ ಹೀಮ್‌ ಮತ್ತು ಲೊವಿನ್‌ 
ಸ್ವಿನ್ನರೂ ವೆಬರನ ಮನೆಗೆ ಅಗಾಗ್ಗೆ ಭೇಟಿ ನೀಡುತ್ತಿದ್ದರು. ಯುವಕ ಉಗ್ರವಾದಿ ದಾರ್ಶನಿಕರು 
ಗಳಾದ ಅರ್ನೆಸ್ಟ್‌ ಬ್ಲಾಟ್‌ ಮತ್ತು ಜಾರ್ಜ್‌ ಲೂಕಾಸರೂ ಕೆಲವು ವೇಳೆ ಆವನ ಮನೆಯಲ್ಲಿ 
ತ್ತಿದ್ದ ವಿಚಾರಪೂರಿತ ಚರ್ಚೆಗಳಲ್ಲಿ ಭಾಗವಹಿಸುತ್ತಿ ದ್ದ ರು, 
ಸತತ ಹೋ ಪ್ರಾರಂಭವಾದಾಗ ರಾಷ್ಟ್ರೀಯ ಮನೋಭಾವದಿಂದ ಸೈನ್ಯ 
ದಕ್ರಿ ಸೇವೆ ಸಲ್ಲಿಸಲು ವೆಬರ್‌ ಮುಂದೆ ಬಂದ. ಅವನು ಭಾ ಅಧಿಕಾರಿಯಾಗಿ ಹೈಡಲ್‌ 
ಬರ್ಗ್‌ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಸೈನಿಕ ಆಸ್ಪತ್ರೆಗಳನ್ನು ನಡೆಸುವ ಜವಾಬ್ದಾರಿ 
ಯಿತು. 1915ರ ಚಳಿಗಾಲದಲ್ಲಿ ಅವನು ಈ ಕೆಲಸದಿಂದ. ನಿವೃತ್ತನಾದ. 


ಮ್ಯಾಕ್ಸ್‌ ವೆಬರ್‌ [3 


ಮೊದಲಿಗೆ, “ಎಲ್ಲಕ್ಕಿಂತಲೂ ಇದು ಒಂದು ಮಹತ್ತಾದ ಮತ್ತು ಆಶ್ಚರ್ಯಕರವಾದ 
ಯುದ್ಧ ೫? ಎಂದು ಘೋಷಿಸಿದ ವೆಬರ್‌ ಕೊನೆಕೊನೆಗೆ ಭ ಶ್ರ ಮನಿರಸನಗೊಳ್ಳ ಬೇಕಾಯಿತು. 
ಆಗ ಅವನು ಸ್ವಯಂ ನೇಮಿಸಲ್ಪಟ್ಟ ವಿನಾಶದ ಪ್ರವಾದಿಯ ಹಾಗೆ ತನ್ನ ಹೆಚ್ಚಿನ ಕಾಲ 
ವನ್ನೆಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಕ್ಕೂ ಸರ್ಕಾರದ ಅಧಿಕಾರಗಳ ಮನವೊಲಿಸುವುದಕ್ಕೂ 
ವಿನಿಯೋಗಿಸಿದ. ಅವನು ತನ್ನ ದೇಶದ ಸರ್ಕಾರ ಯುದ್ಧ ನಡೆಸುತ್ತಿದ್ದ ರೀತಿ 
ಯನ್ನೂ ಜರ್ಮನಿಯ ನಾಯಕತ್ವದ ಅಸಮಂಜಸ ನಡವಳಿಕೆಯನ್ನೂ ತೀವ್ರವಾಗಿ ಟೀಕಿಸ 
ತೊಡಗಿದ. ಜರ್ಮನರು ಯುದ್ಧದಲ್ಲಿ ಸಬ್‌ಮೇರೀನ್‌ ಮೇಲೆ ಹೆಚ್ಚು ಅವಲಂಬಿತವಾದ್ದನ್ನು 
ನೋಡಿ ಅವನು ರೊಚ್ಚಿಗೆದ್ದ. ಈ ರೀತಿಯ ಯುದ್ಧ ಅಮೆರಿಕ ದೇಶವನ್ನು ಯುದ್ಧದಲ್ಲಿ 
ಭಾಗಿಯಾಗುವಂತೆ ಪ್ರಚೋದಿಸಿ ಜರ್ಮನಿಯ ಸೋಲಿಗೆ ಕಾರಣವಾಗುವುದೆಂದು ಭವಿಷ್ಯ ನುಡಿದ. 
ಅವನು ತಾತ್ವಿಕವಾಗಿ ಯುದ್ಧದ ವಿರೋಧಿಯಾಗಿರಲಿಲ್ಲ. ಅವನ ಒಲವು ಮಿತ ಯುದ್ಧದ 
ಗುರಿಗಳ ಕಡೆಗೆ ಇದ್ದಿತು. ಅವನು ಕೈಗಾರಿಕೋದ್ಯಮಿಗಳ ಮೇಲೆ ಕಡಿವಾಣ ಹಾಕಬೇಕೆಂದೂ 
ಆಕ್ರಮಣಕಾರಿ ಮನೋಭಾವವನ್ನು ರೂಢಿಸಿಕೊಂಡಿದ್ದ ಬಲಪಂಥೀಯ ಶಕ್ತಿಗಳ ಮೇಲೆ 
ಸಮರ್ಪಕ ನಿಯಂತ್ರಣ ವಿಧಿಸಬೇಕೆಂದೂ ಬಲವಾಗಿ ವಾದಿಸಿದ. ಇಂಗ್ಲೆಂಡಿನೊಚನೆ ಜರ್ಮನಿ 
ಶಾಂತಿ ಒಪ್ಪಂದಕ್ಕೆ ಬರಬೇಕೆಂದು ಆತ ಬಹುವಾಗಿ ಆಶಿಸಿದ. WS 

ಆದರೆ ಜರ್ಮನಿಯಲ್ಲಿ ಅಂದು ಅಸ್ತಿತ್ವದಲ್ಲಿದ್ದ ರಾಜಕೀಯ ಆಡಳಿತಗಾರರು ವೆಬರನ 
ಸಲಹೆಗಳನ್ನು ಪುರಸ್ಕರಿಸಲು ಅಸಮರ್ಥರಾದರು. ಇದರಿಂದಾಗಿ ಅವನು ಜರ್ಮನಿಯ ಅಂದಿನ 
ನಾಯಕತ್ವದ ಬಗ್ಗೆ ಹತಾಶ ಮನೋಭಾವ ಬೆಳಸಿಕೊಂಡ, ಜರ್ಮನಿಯ ರಾಜಕೀಯ ವ್ಯವಸ್ಥೆ 
ಯಲ್ಲಿ ಬದಲಾವಣೆಯಾಗಬೇಕೆಂದೂ ಜವಾಬ್ದಾರಿಯುತ ಸಂಸದೀಯ ಸರ್ಕಾರದ ಬೆಳವಣಿಗೆಯಾಗ 
ಬೇಕೆಂದೂ ಜರ್ಮನಿಯನ್ನು ಆಳುತ್ತಿದ್ದ ಕೈಸರನ ಆಡಳಿತದ ಮೇಲೆ ನಿಯಂತ್ರಣ ವಿಧಿಸ 
ಬೇಕೆಂದೂ ಪ್ರತಿಪಾದಿಸಿ ವಿಚಾರಪೂರಿತ ಲೇಖನಗಳನ್ನು ಬರೆದು ಸರಕಾರದ ಉಗ್ರ ಕೋಪ 
ಮತ್ತು ಟೀಕೆಗಳಿಗೆ ಒಳಗಾಗಬೇಕಾಯಿತು. ಜರ್ಮನಿಯ ಸರ್ಕಾರ ಅವನ ಮೇಲೆ ರಾಜದ್ರೋಹದ 
ಆಪಾದನೆ ಹೊರಿಸಿತು. ನಿನ್ನೆಯವ ರೆಗೂ ವಿಶ್ವಾಸಾರ್ಹನಾದ ರಾಷ್ಟ್ರೀಯವಾದಿ ಇಂದು ದೇಶ 
ದ್ರೋಹದ” ಆಪಾದನೆಯನ್ನು ಎದುರಿಸಬೇಕಾಗಿ ಬಂದುದು ಒಂದು ವಿಪರ್ಯಾಸವೇ ಸರಿ, 

1918ರ ನವೆಂಬರ್‌ 3ನೆಯ ತಾರೀಕು ನಾವಿಕರು ಕೀಲ್‌ ಎಂಬ ಸ್ಥಳದಲ್ಲಿ ದಂಗೆ ಎದ್ದು 
ಜರ್ಮನಿಯ ಕ್ರಾಂತಿಗೆ ಕರೆ ಕೊಟ್ಟಾಗ, ವೆಬರನ ಪ್ರಥಮ ಪ್ರತಿಕ್ರಿಯೆ ನಕಾರಾತ್ಮಕವಾಗಿತ್ತು. 
ಅವನು ಕ್ರಾಂತಿಯನ್ನು ರಕ್ತಪಾತದಿಂದ ಕೂಡಿದ ಒಂದು ಸ್ಟೇಚ್ಛಾವಿಹಾರೋತ್ಸವ ಎಂದು ಕರೆದ. 
ಆದರೆ ಆವನು ಬಹು ಬೇಗ ತನ್ನ ಮನೋಭಾವವನ್ನು ಬದಲಾಯಿಸಿ, ಆದರ ಬೆ:ಬಲಿಗನಾಗಿ 
ಉದಾರವಾದಿ ಜರ್ಮನ್‌ ರಾಜಕೀಯದ ಅಡಿಪಾಯವನ್ನು ಹಾಕಲು ಪ್ರಮಾಣಿಕವಾಗಿ 
ಪ್ರಯತ್ನಿಸಿದ. | ೨, 
1918ರ ಪ್ರಾರಂಭದಲ್ಲಿ ವೆಬರ್‌ ಅನೇಕ ವರ್ಷಗಳಲ್ಲಿ ಅದೇ ಪ್ರಥಮವಾಗಿ ವಿಯೆನ್ನಾ 
ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂದು ಪೂರ್ಣಾವಧಿಯ ಕಾಲ ಉಪನ್ಯಾಸಗಳನ್ನು ನೀಡಿದ. 
ಒಂದು ವರ್ಷದ ಅನಂತರ ಅವನು ಮ್ಯೂನಿಚ್‌ ವಿಶ್ವವಿದ್ಯಾಲಯದ ಆಹ್ವಾನದ ಮೇಲೆ 
ಅನೇಕ ಪ್ರಮುಖ ಉಪನ್ಯಾಸಗಳನ್ನು ನೀಡಿದ. “ವಿಜ್ಞಾನ ಒಂದು ಕಸಬು” ಮತ್ತು "ರಾಜ 


| 


೧೦ ಮಾನವಿಕ ಕರ್ಣಾಟಕ 


ಕೀಯ ಒಂದು ಕಸಬು” ಎಂಬ ಅವನ ಸುಪ್ರಸಿದ್ದ ಉಪನ್ಯಾಸಗಳನ್ನು ಅವನು ಮೊದಲ ಬಾರಿಗೆ 
ನೀಡಿದ್ದು 1919ರಲ್ಲಿ ಮ್ಯೂನಿಚ್‌ನಲ್ಲಿ ವಿದ್ಯಾರ್ಥಿಗಳಿಗಾಗಿ. ಕ್ರಾಂತಿಯ ವಾತಾವರಣ ದೇಶ 
ವನ್ನೆಲ್ಲಾ ಪ್ರಸರಿಸಿದ್ದಾಗ್ಯ ವೆಬರ್‌ ತನ್ನ ಪ್ರಮುಖ ರಾಜಕೀಯ ಮತ್ತು ಬೌದ್ದಿಕ ವಿಚಾರಧಾರೆ 
ಗಳನ್ನು ರೂಪಿಸಲು ಮಾಡಿದ ಪ್ರಯತ್ನಗಳ ಗುರುತುಗಳು ಈ ಉಪನ್ಯಾಸಗಳಲ್ಲಿವೈ; 

ತನ್ನ ಜೀವನದ ಕೊನೆಯ ಮೂರು ವರ್ಷಗಳಲ್ಲಿ, ಅಂದರೆ 1918-20ರ ನಡುವೆ, 
ವೆಬರ್‌ ರಾಜಕೀಯ ಚಟುವಟಿಕೆಗಳಲ್ಲಿ ತೀವ್ರವಾಗಿ ಭಾಗವಹಿಸತೊಡಗಿದ. ಆಗಿನ ಕಾಲದ 
ರಾಜಕೀಯ ಪರಿಸ್ಥಿತಿಯ ಮೇಲೆ ಅವನು ಅನೇಕ ಪ್ರಮುಖ ವೃತ್ತ ಪತ್ರಿಕಾ ಲೇಖನಗಳನ್ನೂ 
ಮನವಿ ಪತ್ರಗಳನ್ನೂ ಲೇಖನಗಳನ್ನೂ ನಿರಂತರವಾಗಿ ಬರೆದ. ಹೊಸದಾಗಿ ವ್ಯವಸ್ಥಿ 
ಸಲ್ಪಟ್ಟ ಡೀಯುಟ್ಸೈಡೆಮಾಕ್ರಟೆ8್‌ ಪಕ್ಷದ ಸಂಸ್ಥಾಪಕ ಸದಸ್ಯನಾಗಿ ಅದರ ಜನಪ್ರಿಯತೆಗಾಗಿ 
ತುಂಬ ಪ್ರಚಾರ ಮಾಡಿದ : ವರ್ಸೇಲ್ಸ್‌ ನಲ್ಲಿ ನಡೆದ ಶಾಂತಿಸಮ್ಮೇಳನದಲ್ಲಿ ಜರ್ಮನಿ ದೇಶದ 


ನಿಯೋಗದ ಸಲಹೆಗಾರನಾಗಿ ತುಂಬ ಯಶಸ್ವಿಯಾಗಿ ಅವನು ಕಾರ್ಯ ನಿರ್ವಹಿಸಿದ. ಜರ್ಮನಿಂ78. 


ಸಂವಿಧಾನ ರಚನೆಗೆ ಸಂಬಂಧಿಸಿದ ಪೂರ್ವಭಾವಿ ಕೆಲಸವನ್ನು ತುಂಬ ಚೆನ್ನಾಗಿ ಅವನು ನೆರವೇರಿ 
ಸಿದ. ಅವನು ವಿದ್ಯಾರ್ಥಿ ಸಭೆಗಳನ್ನು ಮತ್ತು ಬುದ್ಧಿ ಜೀವಿಗಳ ಗುಂಪುಗಳನ್ನು ಕುರಿತು ವಿಚಾರ 
ಪ್ರಚೋದಕ ಭಾಷಣಗಳನ್ನು ನೀಡಿದ ; ಕ್ರಾಂತಿಯ ಕ್ಷೋಭೆಗೆ ಒಳಗಾಗಿದ್ದ ದಿವಸಗಳಲ್ಲಿ 
ಅವನು ಒಂದು ವಿಚಾರಪೂರಿತ ಪ್ರಜಾಪ್ರಭುತ್ವಾ ಡಳಿತದ ರೂಪರೇಖೆಗಳನ್ನು ಗುರುತಿಸಿ ಅದಕ್ಕೆ 
ಒಂದು ಸಮಗ್ರ) ರೂಪವನ್ನು ಕೊಡಲು ತೇಬ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ. ಅವನು 
ಬಲಪಂಥೀಯರ ಹುಚ್ಚು ಮಾರ್ಗಗಳನ್ನು ಮತ್ತು ಎಡಪಂಥೀಯರ ವಿನಾಶಕಾರಿ ಮಾರ್ಗ 
ಗಳನ್ನು ಒಟ್ಟಾರೆ ತಿರಸ್ಕರಿಸಿ ತನಗೆ ಸರಿ ಕಂಡ ಪ್ರಜಾಪ ಶ್ರಭುತ್ವವಾದಿ ಮಧ ಮಾರ್ಗವನ್ನು 
ಪ್ರತಿಪಾದಿಸಿದ. ಅವನು ಸಾಮಾಜಿಕ ಪ್ರಜಾಪ್ರಭುತ್ವವಾದಿ ಚಳವಳಿಯೊಂದಿಗೆ ನಿಕಟ ಸಂಬಂಧ 
ಬೆಳಸಿಕೊಳ್ಳಲು ಪ್ರಯತ್ನಿಸಿದ. ಅದರೆ ಕ್ರಾಂತಿಯನ್ನು ಒಂದು ರಕ್ತಪಾತದಿಂದ ಕೂಡಿದ 
ಖಿ ಹ್ಯೀಚ್ಛಾವಿಪಾರೋತ್ಸವ, ಎಂದಂ ಕರೆದಿದ್ದ ವ್ಯಕ್ತಿ ಅನೇಕ ವಾಮಪಂಥೀಯರ ರಾಜಕಾರಣಿಗಳ 


ವಿರೋಧವನ್ನು ಮೆಟ್ಟಿ ನಿಲ್ಲಲು ಕೊನೆಗೂ ಯಶಸ್ವಿಯಾಗಲಿಲ್ಲ, ಇವುಗಳೆಲ್ಲದರ ಪರಿಣಾಮ . 


ವಾಗಿ ಸರ್ಕಾರದಲ್ಲಿ ಅವನಿಗೆ ಒಂದು ಉನ್ನತಸ್ಥಾನ ಗಳಿಸಿಕೊಡಲು ಮಾಡಿದ ಪ್ರಯತ್ನಗಳಾಗಲಿ 
ಅವನನ್ನು ಜರ್ಮನಿಯ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರನಾಗಿ ನಾಮಕರಣ ಮಾಡುವ ಪ್ರಯತ್ನ 
ಗಳಾಗಲಿ ಫಲಿಸಲಿಲ್ಲ, ಪಕ್ಷದ ಯಜಮಾನರು ವೆಬರನ ಬಗ್ಗೆ ಅನೇಕ ಸಂಶಯಗಳನ್ನು ಬೆಳೆಸಿ 
ಕೊಂಡಿದ್ದರು. ಮೊದಲಿಗೆ ರಾಜಭಕ್ತಿಯ ಮಾರ್ಗವನ್ನನುಸರಿಸುತ್ತಿದ್ದು ಅನಂತರ ಪ್ರಜಾ 
ಎ ಎ. 
ಪ್ರಭುತ್ವವಾದಿ ತತ್ತ್ವಗಳಲ್ಲಿ ನಿಷ್ಠ ಬೆಳೆಸಿಕೊಂಡ ರಾಜಕೀಯ ಪಕ್ಷಗಳು ಕಾರ್ಯ ನಿರ್ವಹಿಸು 
ತ್ತಿದ್ದ ರೀತಿಯ ಬಗ್ಗೆ ಆವನು ತುಂಬ ಉಗ್ರವಾಗಿ ಟೀಕಿಸತೊಡಗಿದ, ಒಟ್ಟಿನಲ್ಲಿ ಅವನು ಅಸ 
ಮರ್ಥ ಆಡಳಿತಗಾರರ ಆಡಳಿತವನ್ನು ಕೊನೆಗೊಳಿಸಿ ಸಮರ್ಥ ಆಡಳಿತಗಾರರ ಹಿಡಿತಕ್ಕೆ ದೇಶದ 
ಆಡಳಿತವನ್ನು ವಹಿಸಿಕೊಡಬೇಕೆಂದು ವಾದಿಸುತ್ತಿದ್ದ. 
ಯುದ್ಧ ನಡೆಯುತ್ತಿದ್ದ ವರ್ಷಗಳಲ್ಲಿ ವೆಬರ್‌ ಮತಧರ್ಮ ಸಮಾಜವಿಜ್ಞ್ಯಾನಕ್ಕೆ 
ಸಂಬಂಧಿಸಿದ ಪುಸ್ತಕವನ್ನು ಬರೆದು. ಮುಗಿಸುವುದರಲ್ಲಿ ನಿರತನಾಗಿದ್ದ ; “ಚೀನಾ ದೇಶದ 
ಮತಧರ್ಮ ಮತ್ತು "ಭಾರತದ ಮೆಶಧರ್ಮ' ಎಂಬ ಬರವಣಿಗೆಗಳು 1916ರಲ್ಲಿ ಪ್ರಕಟ 


ಫಾರ — ರಾಮಾ 





ಮ್ಯಾಕ್ಸ್‌ ವೆಬರ್‌ | ೧೧ 


ವಾದುವು. “ಪುರಾತನ ಜುಡಾಯಿಸಮ್‌' ಎಂಬ ಬರವಣಿಗೆ ಒಂದು ವರ್ಷದ ಅನಂತರ 
ಪ್ರಕಟವಾಯಿತು. ಈ ಅವಧಿ ಮತ್ತು ಯುದ್ಧಮುಗಿದ ಅನಂತರದ ವರ್ಷಗಳಲ್ಲಿ ತನ್ನ ಜೀವನದ ' 
ಅತ್ಯಂತ ಮುಖ್ಯ ಬರವಣಿಗೆಯಾದ "ಅರ್ಥವ್ಯವಸ್ಥೆ ಮತ್ತು ಸಮಾಜ' ಎಂಬ ಬೃಹತ್‌ ಗ್ರಂಥ 
ಬರೆದು ಮುಗಿಸುವುದರಲ್ಲಿದ್ದ. ಈ ಬರವಣಿಗೆ ಅವನ ಮರಣಾನಂತರ ಬೆಳಕಿಗೆ ಬಂದಿತು. 
1920ರ ಜೂನ್‌ ತಿಂಗಳ ಆದಿಭಾಗದಲ್ಲಿ ವೆಬರ್‌ ತೀವ್ರ ಜ್ವರಪೀಡಿತನಾಗಿ ಹಾಸಿಗೆ ಹಿಡಿದ. 
ಮೊದಲಿಗೆ ಆವನು ಫ್ಲೂ ವ್ಯಾಧಿಯಿಂದ ನರಳುತ್ತಿದ್ದಾ ನೆಂದು ಜನರು ಭಾವಿಸಿದರು. ಆದರೆ 
ರೋಗಿಯನ್ನು ಪರೀಕ್ಷಿಸಿದ ವೈದ್ಯರು ಅವನು ನ್ಯುಮೋನಿಯಾ ಜ್ವರದಿಂದ ನರಳುತ್ತಿದ್ದಾನೆ 
ಎಂದು ಹೇಳಿದರು. ಅಷ್ಟು, ಹೊತ್ತಿಗೆ ಆಗಲೇ ಕಾಲ ಮೀರಿಹೋಗಿತ್ತು. ಅವನು ಜೂನ್‌ 


ಟ 
ತಿಂಗಳ 14ರಂದು ಮರಣ ಹೊಂದಿದ. ವೆಬರ್‌ ಸಾವಿನ ದವಡೆಯಲ್ಲಿ ಸಿಕ್ಕಿಕೊಂಡಿ 
ದ್ದಾಗ ಆಡಿದ ಅರ್ಥಗರ್ಭಿತ ಮಾತುಗಳು ಇವು : "ಸತ್ಯ ಯಾವಾಗಲೂ ಸತ್ಯವೇ ಆಗಿರು 


ತ್ತದೆ.” ನ್ಯಾಯ ಮತ್ತು ಸತ್ಯಗಳನ್ನು ಎತ್ತಿ ಹಿಡಿಯಲು ಸತತವಾಗಿ ಹೋರಾಡಿದ ಜರ್ಮನಿಯ 
ಸಾಂಸ್ಕೃತಿಕ ನಾಯಕರಂತೆ ವೆಬರನೂ ನ್ಯಾಯ ಮತ್ತು ಸತ್ಯಗಳನ್ನು ಎತ್ತಿ ಹಿಡಿಯಲು ಸತತ 
ವಾಗಿ ಹೋರಾಡಿದ. ಮಾರ್ಟಿನ್‌ ಲೂಥರ್‌ ನುಡಿದ, “ಇಲ್ಲಿ ನಾನು ನಿಂತಿದ್ದೇನೆ ; ನಾನು 
ಇದನ್ನು ಬಿಟ್ಟು ಇನ್ನೇನನ್ನೂ ಮಾಡಲಾರೆ,” ಎಂಬ ಹೇಳಿಕೆಯನ್ನು ವೆಬರ್‌ ತನ್ನ ಜೀವನದಲ್ಲಿ 
ಅನುಷ್ಠಾನಕ್ಕೆ ತಂದ. | 

ಎಲ್ಲ ಸಂದರ್ಭಗಳೆಲ್ಲೂ ವೆಬರ್‌ ಯಾವುದೇ ರೀತಿಯ ಸೈದ್ಧಾಂತಿಕ ನಿಲುವಿಗೆ ಬಲಿಬೀಳಲು 
ಒಪ್ಪದೆ ತನ್ನ ರಾಜಕೀಯ ನಡವಳಿಕೆಯಲ್ಲಿ ತನ್ನದೇ ಆದ ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸಿ 
ಕೊಂಡಿದ್ದ. 

ಅನ್ಯಾಯವಾಗಿದೆ ಎಂದು ಕಂಡುಬಂದ ಸಂದರ್ಭಗಳಲ್ಲಿ ವೆಬರ್‌ ರೊಚ್ಚೆದ್ದ ಪ್ರವಾ 
ದಿಯ ಹಾಗೆ ತನ್ನ ಸಹಪಾಟಿಗಳನ್ನೆಲ್ಲ ಅವರ ನೈತಿಕ ಆಲಸ್ಯಕ್ಕಾಗಿ ಅವರ ದೃಢ ನಿಶ್ಚಯದ 
ಆಭಾವಕ್ಕಾಗಿ ಮತ್ತು ಅವರ ನಿಧಾನ ಪ್ರವೃತ್ತಿಯ ನ್ಯಾಯಬೇಡಿಕೆಗಾಗಿ ತರಾಟೆಗೆ ತೆಗೆದು 
ಕೊಳ್ಳುತ್ತಿದ್ದ. ವಿಶ್ವವಿದ್ಯಾಲಯದ ಅಧಿಕಾರಿಗಳು ಒಬ್ಬ ಸೋಂಬರ್ಟ್‌ನ ಅಥವಾ ಒಬ್ಬ 
ನಿಮ್ಮೆಲ್ಲನ ಅಥವಾ ಒಬ್ಬ ಮೆ ಿಕೇಲ್ಸ್‌ನ ಯೋಗ್ಯತೆಯನ್ನು ಗುರುತು ಹಚ್ಚು ವುದರಲ್ಲಿ ವಿಫಲ 
ರಾದಾಗ ವೆಬರ್‌ ಹಳೆಯ ಮಿತ್ರೃತ ವನ್ನು ಕಳೆದುಕೊಳ್ಳುವ ಸಂದರ್ಭ ಬಂದರೂ ' ಲೆಕ್ಕಿಸದೆ 
ತುಂಬ ದೃಢವಾಗಿ ಅವರುಗಳ ಪರವಾಗಿ ಹೊಡೆದಾಡುತ್ತಿದ್ದ. ರಷ್ಯ ದೇಶಕ್ಕೆ, ಪೋಲೆಂಡಿಗೆ 
ಅಥವಾ ಪೂರ್ವಜರ್ಮನಿಯ ಯೆಹೂದ್ಯ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನು ಗೌರವಾ 
ನ್ವಿತ ಜರ್ಮನ್‌ ಪ್ರಾಧ್ಯಾಪಕರುಗಳು ಭೇಟಿಯಾಗಲು ಹಿಂದೆಮುಂದೆ ನೋಡುತಿದ್ದಾಗ, ವೆಬರ್‌ 
ಅವರೆಲ್ಲರನ್ನು ತನ್ನ ಸುತ್ತ ಸೇರಿಸಿಕೊಂಡು ಅವರುಗಳೊಡನೆ ಬಿಚ್ಚುಮನಸ್ಸಿನ ಚರ್ಚೆ ನಡೆಸು 
ತ್ತಿದ್ದ. ಕೆಲವು ವೇಳೆ ಅವರುಗಳನ್ನು ತನ್ನ ಮನೆಗೆ ಆಹ್ವಾನಿಸಿ ಸತ್ಕರಿಸಲೂ ಅವನು ಹಿಂಜ 
ರಿಯುತ್ತಿರಲಿಲ್ಲ. ಯುದ್ಧ ನಡೆಯುತ್ತಿದ್ದಾ ಗ ಶಾಂತಿವಾದಿಗಳು ಮತ್ತು ರಾಜಕೀಯ ಉಗ್ರ 
ವಾದಿಗಳು ಸರ್ಕಾರದಿಂದ ದೇಶದ್ರೋಹದ ಆಪಾದನೆಯ ಮೇಲೆ ವಿಚಾರಣೆ ಎದುರಿಸಬೇಕಾ 
ಯಿತು. ಅಂಥ ಸಂದರ್ಭಗಳಲ್ಲಿ ವೆಬರ್‌ ಅವರ ಪರವಾಗಿ ವಾದಿಸಿ, ನ್ಯಾಯಾಲಯವು ವಿಧಿಸಬಹು 
ದಾಗಿದ್ದ ಶಿಕ್ಷೆಯನ್ನು ತಪ್ಪಿಸಿದ. ಸೆಮಿಟಿಕ್‌ ವಿರೋಧಿ ಬಲಪಂಥೀಯ ವಿದ್ಯಾರ್ಥಿಗಳು 


೧೨. ಮಾನವಿಕ ಕರ್ಣಾಟಕ 


ಮ್ಯೂನಿಜ್‌ ನಗರದಲ್ಲಿ ಒಬ್ಬ ಯೆಹೂದಿ ವಿದ್ಯಾರ್ಥಿಯನ್ನು ಅವಹೇಳನಕ್ಕೆ ಗುರಿಪಡಿಸಿದಾಗ,. 
ವೆಬರ್‌ ಆ ವಿದ್ಯಾರ್ಥಿಗಳ ನಾಯಕನನ್ನು ಹಿಡಿದು ಅವನು ತನ್ನ ವಿದ್ಯಾರ್ಥಿ ಸಹಪಾಟಿಗಳ 
ದುರ್ನಡತೆಗಾಗಿ ತತ್‌ಕ್ಷಣ ಕ್ಷಮಾಪಣೆ ಕೇಳಿಕೊಳ್ಳಬೇಕೆಂದು ಧೈರ್ಯವಾಗಿ ಹೇಳಿದ. ತನ್ನ 
ಒಬ್ಬ ಸ್ನೇಹಿತೆ ಒಬ್ಬ ಸ್ವಿಸ್‌ ಕ್ರಾಂತಿಕಾರಿಯ ಜೊತೆಯ ಪ್ರಣಯ ಸಂಬಂಧದಿಂದಾಗಿ ತನ್ನ 
ಮಕ್ಕಳ ಮೇಲಿನ ಒಡೆತನವನ್ನು ಕಳೆದುಕೊಳ್ಳುವ ಸಂದರ್ಭ ಒದಗಿದಾಗ ವೆಬರ್‌ ನ್ಯಾಯಾಲ 
ಯದಲ್ಲಿ ಅವಳ ತಾಯ್ತನದ ಹಕ್ಕುಗಳ ಗ ಸುಮಾರು ಒಂದು ವರ್ಷಕಾಲ ನಿರಂತರ 


2ಗಿ ಹೋರಾಟ ನಡೆಸಿದ. ತನ್ನ ಅಚ್ಚು ಮೆಚ್ಚಿನ fe ಯುದ್ಧಕಾಲದಲ್ಲಿ ಒಂದು 


ಗಳನ್ನು ಭೇಟಿಮಾಡಲು ಚ ನಿರಾಕರಿಸಿದಾಗ ವೆಬರ್‌ ತನ್ನ ಸ್ನೇಹಿತನ ನಡತೆಯನ್ನು 
ಕಟುವಾಗಿ ಟೀಕಿಸಿ ಅವನೊಡ ನೆ ತನ್ನ ಸಂಬಂಧಗಳನ್ನು ಕಡಿದುಹಾಕಿಕೊಂಡ, 

ಯಾವಾಗಲೂ ಮತ್ತು ಎಲ್ಲೆಲ್ಲೂ ವೆಬರ್‌ ರಾಜಕೀಯ ಸಮಯ ಸಾಧಕತೆಯ ಪ್ರಲೋ 
ಭನೆಗೆ ಒಳಗಾಗದೆ, ತನ್ನ ಅಂತರಾತ್ಮದ ಕರೆಯನ್ನ ನುಸರಿಸಿ ಕಾರ್ಯತತ್ಸರನಾಗುತ್ತಿದ್ದ * ವೆಬರ್‌ 
ಎಂಥ ಸಂದರ್ಭದಲ್ಲೂ ತನ್ನ ವ್ಯಕ್ತಿತ್ವವನ್ನು ಬಿಟ್ಟುಕೊಡುತ್ತಿರಲಿಲ್ಲ. ತನಗೆ ಸರಿಯೆಂದು 
ತೋರಿದುದನ್ನು ಯಾರ ಹೆದರಿಕೆಗೂ ಘಃ ಜಿ, ಅನುಸರಿಸಿಯೇ ತೀರುತ್ತಿದ್ದ. 
ಅವನು ಪದೇ ಪದೇ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸುತ್ತಿದ್ದರೂ ತನ್ನ ಉದ್ದೇಶಗಳನ 


ಸಾಧಿಸಲು ತನ್ನ ತತ್ತ ಗಳಿಗೆ ವಿರುದ್ದವಾಗಿ ಎಂದಿಗೂ ರಾಜಿ 'ಮಾಡಿಕೊಳ್ಳುವ ವ್ಯಕ್ತಿ ಅ 
ಜೃ ದಯದ A) ಶ್ರಿ 


ವಾಗಿರಲಿಲ್ಲ. 'ವೆಬರನ ಪ್ರಕಾರ ಒಬ್ಬ - ನಿಜವಾದ ರಾಜಕಾರಣಿ ಒಂದು ನಿರ್ದಿಷ್ಟ ತತ್ವ ಕ್ರೈ 


ಅಥವಾ ತನ್ನ ಅಂತರಾತ್ಮ ನಿಗೆ ಗ್‌ ಬಲವಾಗಿ ಬದ್ಧ ನಾಗಿರುತ್ತೂನೆ. ಇಂಥ sk 
ವಾದ ಉತ್ಸಾಹವನ್ನು ವೆಬರ್‌ ಸಂಪೂರ್ಣವಾಗಿ ಹೊಂದಿದ್ದ. ಆದರೆ ತನ್ನ ರಾಜಕೀಯ ನಡತೆ 


ಯಲ್ಲಿ ವಸ್ತು ಸ್ಸ ತಿಗೆ ಮತ್ತು ಜನಕ್ಕೆ ದೂರವಾಗಿ ಅವನು ನಿಲ್ಲಲಿಲ್ಲ. ತನ್ನ ಪಾಂಡಿತ ಪೂರ್ಣ 


ಬರವಣಿಗೆಗಳಲ್ಲಿ ವಸ್ತು ನಿಷ್ಠೆ ಯ ದ ಷ್ಟಿಯಿಂದ ಯಾವುದೇ ವಿಷಯವನ್ನಾ ದರೂ ಅಧ್ಯಯನ 
ಮಾಡಬೇಕೆಂದು ಅವನು ನಿರೂಪಿ ಸಿದ್ದಾನೆ. ಇದರ ಪರಿಣಾಮವಾಗಿ ವೆಬರ್‌: 'ತನ್ನ ರಾಜಕೀಯ 
ಚಟುವಟಿಕೆಗಳಲ್ಲಿ ಇತರರಿಂದ ಸತ್ಯ ಹೇ ಕಿಸಲ್ಪಟ್ಟ ಒಂಟಿ ಜೀವನ ನಡೆಸಬೇಕಾಗಿ ಬಂತು. 
ಅವನು ಒಂದು ರಾಜಕೀಯ ಪಕ್ಷದ ನಿಷ್ಕಾವಂತ ವ್ಯಕ್ತಿ ಎಂದು ಕರೆಸಿಕೊಳ್ಳಲು ಇಷ್ಟಪಡಲಿಲ್ಲ. 

ವೆಬರ್‌ ತುಬ ವಿಶಾಲದೃಷ್ಟಿಯ, ಚೂ ಭಾವನೆಯ ದೃಷ್ಟಿಕೋನ ಬೆಳೆಸಿ 
ಕೊಂಡಿದ್ದ. ಅವನ ವೆ ೈಚಾರಿಕತೆ ಅನೇಕ ಮತ್ತು ವಿವಿಧ ಪ್ರಭಾವಗಳ ಒತ್ತಡಕೊ ಒಳಗಾಗಿ ರೂಪು 
ಗೊಂಡಿತ್ತು. ಅವನು ಒಬ್ಬ ಬಾರ್ಶನಿಕನಾಗಿರಲಿಲ್ಲ. ಆದರೂ ಅವನು ವಿಶ್ವವಿದ್ಯಾಲಯದ 


ಬ 
ವಿದ್ಯಾರ್ಥಿಯಾಗಿದ್ದಾಗಲೇ ಅನೇಕ ಪುರಾತನ ದರ್ಶನ ಪದ್ಧತಿಗಳ ಜ್ಞಾನವನ್ನು ಸಂಪಾದಿಸಿ 


ಕೊಂಡಿದ್ದ. ಅವನೊಬ್ಬ ಮತಧರ್ಮದ ಗುರುವಾಗಿರಲಿಲ್ಲ. ಆದರೆ ಅವನ ಬರವಣಿಗೆಗಳು ಮತ 


ಧರ್ಮಶಾಸ್ತ್ರದಲ್ಲಿ ಅವನು ಅಪರಿಮಿತ ಜ್ಞಾ ನವನ್ನು ಸಂಪ ಇದಿಸಿಕೊಂಡಿದ್ದ ನೆಂಬುದನ್ನು ತುಂಬ 
ಸ್ಪಷ್ಟವಾಗಿ ಸಾಬೀತುಮಾಡುತ್ತವೆ. ಒಬ್ಬ ಸ ಸುಪ್ರಸಿದ್ದ ಆರ್ಥಿಕ ಇತಿಹಾಸಕಾರನಾಗಿ ಅ ಪನು ಆ 


ಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಸಿದ್ಧಾಂತದ ಕ್ಷೇತ್ರದಲ್ಲಿ ದೊರಕಿದ ಎಲ್ಲ ಸಾಹಿತ್ಯವನ್ನು ಓದಿ 
'ಜೀರ್ಣಿಸಿಕೊಂಡಿ ಡಿದ್ದ. ಅವನು ಪ್ರಥಮ ದರ್ಜೆಯ ವಕೀಲನ ಮನಸ್ಸನ್ನು ಹೊಂದಿದ್ದ. ಕಾನೂನಿ 


ಮ್ಯಾಕ್ಸ್‌ ವೆಬರ್‌ | ೧೩ 


ಇತಿಹಾಸ ಮತ್ತು ದರ್ಶನಗಳಲ್ಲಿ ಅಗಾಧ ಪಾಂಡಿತ್ಯ ಸಂಪಾದಿಸಿಕೊಂಡಿದ್ದ. ಅವನು ಪುರಾತನ 
ಮತ್ತು ಆಧುನಿಕ ಇತಿಹಾಸದ ಬಗ್ಗೆ ಮತ್ತು ಪೂರ್ವ ದೇಶಗಳ ಇತಿಹಾಸದ ಬಗ್ಗೆ ಅತ್ಯದ್ಭುತ 
ವಾದ ಮತ್ತು ಆಳವಾದ ಜ್ಞ್ಯಾನ ಹೊಂದಿದ್ದ. ಅವನು ಸ್ವಾಭಾವಿಕವಾಗಿಯೇ ತನ್ನ ಕಾಲದ ಎಲ್ಲ 
ಪ್ರಮುಖ ಸಮಾಜಶಾಸ್ತ್ರೀಯ ಬರವಣಿಗೆಗಳ ಬಗ್ಗೆಯೂ ನಿಕಟ ಸಂಬಂಧ ಪಡೆದಿದ್ದ. ಆಗಿನ 
ಕಾಲದಲ್ಲಿ ಇನ್ನೂ ಪ್ರಸಿದ್ದಿಗೆ ಬಂದಿರದಿದ್ದ ಸಿಗ್‌ಮಂಡ್‌ ಫ್ರಾಯ್ಡನ ಬರವಣಿಗೆಗಳನ್ನು ಸಹ 
ವೆಬರ್‌ ಓದಿದ್ದನೆಂದು ಪ್ರತೀತಿ ಇದೆ. ವೆಬರ್‌ ಬಹುವಿದ್ಯಾಪಂಡಿತರ ಸಾಲಿಗೆ ಸೇರಿದವನೆಂದು 
ಎಲ್ಲ ದೃಷ್ಟಿಯಿಂದಲೂ ಸಮರ್ಥಿಸಬಹುದಾಗಿದೆ. | 

ವೆಬರನ ವಿಚಾರಧಾರೆಯ ಮೇಲೆ ಪ್ರಭಾವ ಬೀರಿರುವ ಅನೇಕ ಬೌದ್ದಿಕ ಶಕ್ತಿಗಳಲ್ಲಿ 
ಕೆಲವು ಪ್ರಭಾವಗಳು ಅವನನ್ನು ಅವನ ಕೆಲವು ಸಮಕಾಲೀನರ ಜೊತೆ ಒಂದುಗೂಡಿಸುತ್ತವೆ. 
ಸಮಾಜ ವಿಜ್ಞಾ ನಗಳಿಗೆ ಸಂಬಂಧಿಸಿದ ಹಾಗೆ ವೆಬರನ ಒಟ್ಟು ದೃಷ್ಟಿ ಪ್ರಕೃತಿ ಮತ್ತು ಮಾನವ 
ವಿಜ್ಞಾನಗಳ ಮಧ್ಯೆ ಇರುವ ಭೇದಗಳ ಎಧಾನಕ್ಕೆ ಸಂಬಂಧಿಸಿದ ಚರ್ಚೆಗಳಿಂದ ತುಂಬ ಪ ಮುಖ 
ವಾಗಿ ಪ್ರಭಾವಿಸಲ್ಪಟ್ಟಿತು ಎಂದು ಹೇಳುವುದಕ್ಕೆ ಆನೇಕ ಆಧಾರಗಳಿವೆ. ಈ ಚರ್ಚೆಗಳು 
ಜರ್ಮನಿಯಲ್ಲಿ ಇಮಾನ್ಯುಯೆಲ್‌ ಕ್ಯಾಂಟನ ಕಾಲದಲ್ಲಿ ಪ್ರಾರಂಭವಾಗಿ ಹೆಗಲನ ಕಾಲದಲ್ಲಿ 
ಮುಂದುವರಿದು ಹತ್ತೊಂಬತ್ತನೆಯ ಶತಮಾನದ ಕೊನೆಯ ದಶಕಗಳಲ್ಲಿ ಪುನರುಜ್ಜೀವನ 
ಹೊಂದಿದುವು. 


ಸಾಮಾಜಿಕವರ್ತನೆ ಮಾನವ ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ. ಅದನ್ನು ಎಲ್ಲ ಜೀವಿ 
ಗಳಲ್ಲಿಯೂ ಸ್ವಲ್ಪಮಟ್ಟಿಗೆ ಕಾಣಬಹುದು. ಜೀವವಿಕಾಸದಲ್ಲಿ ಮೊದಲು ಬಂದ ಸೂಕ್ಷ್ಮ 
ಜೀವಿಗಳಿಂದ ಹಿಡಿದು ಮಾನವ ಜಾತಿಯವರೆಗೆ ಎಲ್ಲ ಜೀವಿಗಳಲ್ಲೂ ಸಾಮೂಹಿಕ ವರ್ತನೆಯನ್ನು 
ಕಾಣಬಹುದು. ಜೀವಿಗಳ ದೆ ಹಿಕ ವ್ಯವಸ್ಥೆ ವಿಕಾಸವಾಗಿರುವಂತೆಯೇ ಅವುಗಳ ವರ್ತನೆಯೂ 
ವಿಕಾಸಗೊಂಡಿದೆಯೆಂದು ಜೀವಿಮನಶ್ಯಾಸ್ತ್ರಜ್ಞರು ಪ್ರಮಾಣಪೂರ್ವಕವಾಗಿ ತೋರಿಸಿಕೊಟ್ಟ 
ದಾರೆ. ಸಾಮಾಜಿಕವರ್ತನೆ ಎಲ್ಲ ಜೀವಿಗಳಲ್ಲೂ ಕಂಡುಬರುತ್ತದೆಯಾದರೂ, ಅದರ ವಿಕಾಸ 
ದಲ್ಲಿ ಒಂದು ಮುಖ್ಯವಾದ ಲಕ್ಷಣವನ್ನು ಕಾಣಬಹುದು. ಸೂಕ್ಷ್ಮ ಜೀವಿಗಳಲ್ಲಿ, ಮತ್ತು 
ವಿಕಾಸದ ಪ್ರಥಮದಲ್ಲಿ ಹುಟ್ಟಿಕೊಂಡ ಇತರ ಜೀವಿಗಳಲ್ಲಿ, ಸಾಮಾಜಿಕ ವರ್ತನೆ ಪೂರ್ತಿಯಾಗಿ 
ಸಾ ಭಾವಿಕ ಶಕ್ತಿಗಳಿಂದ ಉಂಟಾಗುತ್ತದೆ. ತರುವಾಯ ಬಂದ ಜೀವಿಗಳಲ್ಲಿ ಸ್ವಾಭಾವಿಕ 
ಶಕ್ತಿಗಳ ಜೊತೆಗೆ ಕಲಿಕೆಯ ಪ್ರಭಾವ ಕಂಡುಬಂದು ಜೀವವಿಕಾಸದ ಕೊನೆಯಲ್ಲಿ ಬಂದ ಸಸ್ತನಿ 
ಗಳ, ಅವುಗಳಲ್ಲಿಯೂ ವಾನರಗಳ ಮತ್ತು ಮಾನವರ, ವರ್ತನೆಯಲ್ಲಿ ಸ್ವಾಭಾವಿಕ ಶಕ್ತಿಗಳ 
ಭಾಗ ಕಡಿಮೆಯಾಗುತ್ತ ಬಂದು, ಕಲಿಕೆಯ ಪ್ರಭಾವವೇ ಹೆಚ್ಚಾಗುತ್ತದೆ. ಮಾನವರ 
ಸಾಮಾಜಿಕವರ್ತನೆ ಬಹುಮಟ್ಟಿಗೆ ಕಲಿತ ವರ್ತನೆಯೆಂದೇ ಹೇಳಬೇಕಾಗುತ್ತದೆ. 


ಆರ್‌. ಎ. ಫಣೆಶಾಯಿ* 


ಕಾವಾ ಲಾಜಾ 


' * ಸಾಮಾಜಿಕ ಮನೋವಿಜ್ಞಾ ನ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು, 
ಪ. ೩೨ | 


ಕಂಠೀರಾವ್‌ 


ಇಸ್ಲಾ ನೀ ನ್ಯಾಯ-೨ 


ನಾದಿ ಮತ್ತು ಪ್ರತಿವಾದಿ 


ದಾವೆದಾರನನ್ನು (ವಾದಿಯನ್ನು) ಮುದ್ದಯಿ ಮತ್ತು ಪ್ರತಿವಾದಿಯನ್ನು "ಮದ್ದಾ 
ಲಿಯ'! ಎಂದು ಕರೆಯುತ್ತಿದ್ದರು. 


(1) 


(2) 
(3) 
(4) 


(5) 


ಕಳವಿನ ಮಾಲನ್ನು ಮೂರನೆಯವರು ಪಡೆದರೆ ವಾದಿಯು ಅವನಿಂದ ಅದನ್ನು 
ಪಡೆಯಲು ಹಾವೆ. ಹೂಡಬಹುದು, ಚರಾಸ್ತಿಯನ್ನು ಅನ್ಯಾಯವಾಗಿ ವಶಪಡಿಸಿ 
ಕೊಂಡವನ ಮೇಲೆ ವಾದಿ ದಾವೆ ಹೂಡಿ ಅದನ್ನು ಮರಳಿ ಪಡೆಯಲು 
ಹಕ್ಕುಳ್ಳ ವನಾಗಿದ್ದ. 

ಮೃತನ ವಾರಸುದಾರರಲ್ಲೊಬ್ಬ, ಮೃತನ ಪರವಾಗಿ ಅಥವಾ ವಿರುದ್ಧವಾಗಿ 
ಹೂಡಬಹುದಾಗಿದ್ದ ಕ್ಲೇಮಿನ ಸಂಬಂಧದಲ್ಲಿ ವಾದಿ ಅಥವಾ ಪ್ರತಿವಾದಿಯಾಗ 
ಬಹುದಾಗಿತ್ತು. 

ಮೃತನಾದವನ ವಿರುದ್ಧ ಅವನ ಒಬ್ಬ ವಾರಸುದಾರನ ಸಮಕ್ಷ ಯಾವನಾದರೂ 
ತನ್ನ ಹಕ್ಕನ್ನು ಸ್ಥಾಪಿಸಿದರೆ ಸಾಕು, ಆ ನಿರ್ಣಯಕ್ಕೆ ಉಳಿದ ಎಲ್ಲ ವಾರಸು 
ದಾರರು ಬದ್ಧರಾಗಿದ್ದರು. 

ಒಂದು ಸ್ವತ್ತಿನಲ್ಲಿ ವಾರಸುದಾರರಲ್ಲದ ಅನೇಕ ಪಾಲುಗಾರರಿರುವಾಗ ಒಬ್ಬ 
ಮತ್ತೊಬ್ಬನ ಪ್ರತಿನಿಧಿಯೆಂದು ಗ್ರೆಹಿಸಲ್ಪಡುತ್ತಿದ್ದಿಲ್ಲ. ಅವನ ಮೇಲೆ ದಾವೆ 
ಹೂಡಿದಾಗ ಅವನ ಪಾಲಿನ ಮಟ್ಟಿಗೆ ಡಿಕ್ರಿ ಕೊಡಲಾಗುತ್ತಿತ್ತು. 

ಸಾರ್ವಜನಿಕ ರಸ್ತೆ ಮೊದಲಾದ ಸೌಕರ್ಯ ವಿಷಯಗಳಲ್ಲಿ ಜನಸಾಮಾನ್ಯರ 
ಲ್ಲೊಬ್ಬ ಜನಸಾಮಾನ್ಯರ ಪ್ರಯೋಜನಾರ್ಥವಾಗಿ ದಾವೆ ಹೊಡಿ ಡಿಕ್ರಿ ಪಡೆಯ 
ಬಹುದಾಗಿತ್ತು. 





1 ಮುದ್ದು ವಾ ಎಂದರೆ ಪ್ರಾರ್ಥನೆ, ಬಿನ್ನಹ ಎಂದು ಅರ್ಥ. ಪ್ರಾರ್ಥನೆ ಮಾಡುವವನು 
ಮುದ್ದಯಿ. ಅದಕ್ಕೆ ಉತ್ತರದಾಯಿಯಾದವನು ಮುದ್ದಾಲಿಯ. “ಮುದ್ದ ಯಿ ಲಾಖ್‌ ಚಾಹೆತೊ 


ಕ್ಯಾ ಹೋಗಾ 


? ವಹಿ ಹೋತಾಹೈ ಜ್ಯೋ ಮುಂಜೂರೆ ಖುದಾ ಥೋತಾಹೈ' ಎಂಬ ಉರ್ದು 


ಗಾದೆಯನ್ನು ಇಲ್ಲಿ ಸ್ಮರಿಸಿಕೊಳ್ಳ ಬಹುದು, 


೪ 


೧೬ ಮಾನವಿಕ ಕರ್ಣಾಟಕ 


(6) ಜಲಮಾರ್ಗ ಅಥವಾ ನದಿಹಳ ಗಳಲ್ಲಿ ಎರಡು ಅಥವಾ ಅದಕ್ಕೂ ಹೆಚ್ಚು ಗ್ರಾಮ 
ಗಳ ನಿವಾಸಿಗಳು ಹಿತಾಸಕ್ತಿಯನ್ನು ಹೊಂದಿರುವಾಗ ಆ ಬಗ್ಗೆ ತಮ್ಮ ಹಕ್ಕು 
ಗಳನ್ನು ಸಾರಬೇಕೆಂದು ನ್ಯಾಯಾಲಯವನ್ನು ಕೇಳುವ ದಾವೆಗೆ, ನಿರ್ಧರಿಸಲಾಗ 
ದಷ್ಟು ಜನಸಂಖ್ಯೆಯಿರುವಾಗ ಆ ಗ್ರಾಮಗಳಿಂದ ಕೆಲವು ಜನ ಸೇರಿರಬೇಕೆಂದೂ 
ಪರಿಮಿತ ಜನಸಖ್ಯೆಯಿರುವಾಗ ಅವರೆಲ್ಲರೂ ಸೇರಬೇಕೆಂದೂ ನಿಯಮವಿತ್ತು. 
ಇವು ಪ್ರಾಚೀನ ಭಾರತದ ಗಡಿವಿವಾದ ಇತ್ಯರ್ಥ ನಿಯಮಗಳನ್ನು ಹೋಲು 
ತ್ತವೆ. (ಕೌಟಿಲ್ಯ ಅರ್ಥಶಾಸ್ತ್ರ ನೋಡಿ). 

ವಾದಪತ್ರ (ದಾವಾ) 
ವಾದಗಳನ್ನು ಮುಖತಃ ಅಥವಾ ಲಿಖಿತರೂಪದಲ್ಲಿ ಮಂಡಿಸಲು ಅವಕಾಶವಿತ್ತು. 


ಬಾಯಿಮಾತಿನಲ್ಲಿ ಮಂಡಿಸಿದಾಗ ನ್ಯಾಯಾಲಯದ *ಕಾತಿಬ್‌'* ಅದನ್ನು ಬರೆದುಕೊಳ್ಳು ತ್ತಿದ್ದ. 


ವಾದಪತ್ರದಲ್ಲಿ ಕಕ್ಷಿಗಳ ಮತ್ತು ಸಾಕ್ಷಿದಾರರ ಹೆಸರು, ವಿಳಾಸ ಮತ್ತು ದಾವೆಯ ಪರ್ಯಾಪ್ತ 
ವಿವರಗಳು, ಹೊಣೆಯ ಕಾರಣಗಳು, ಕ್ರಮಾರ್ಹಕಾರಣ (ವರೋ : ದಾವಾ) ಕೇಳುವ 


ಪರಿಹಾರ ಈ ಅಂಶಗಳಿರಬೇಕೆಂಬ ನಿಯಮವಿತ್ತು.3 ಹಕ್ಕು ಆಸ್ತಿಗೆ ಸಂಬಂಧಿಸಿದ್ದಾ ದರೆ ಅದರ 


ಮೇರೆಗಳನ್ನು, ಸ್ವಾಧೀನಕಾರನನ್ನು, ಆಸ್ತಿಯ ಪ್ರಮಾಣವನ್ನು ಮತ್ತು ಅದು ಸ್ಥಿ ರಾಸ್ಟಿ ಯೇ 


ಅಥವಾ ಚರಾಸ್ತಿಯೇ ಎಂಬುದನ್ನು ತಿಳಿಸಬೇಕಾಗುತ್ತಿತ್ತು. ಸಾಲದ ದಾವೆಯಿದ್ದಾ ಗ ಅದರ 


ಮೊಬಲಗನ್ನು ತಿಳಿಸಬೇಕಾಗುತ್ತಿತ್ತು. 


ದೂರುಗಳ (ಫಿರ್ಯಾದು) ವಿಚಾರಣೆ 
ದೂರುಗಳ ವಿಚಾರಣೆಯಲ್ಲಿ ವಾದಿ ಪ್ರತಿವಾದಿ ಇಬ್ಬರೂ ಹಾಜರಿರಬೇಕಾಗುತ್ತಿ ತ್ತು. 


ಹನಾಫಿನ್ಮಾಯದ ಪ್ರಕಾರ ಕಾಜಿ ಏಕಪಕ್ಷೀಯ ಡಿಕ್ರಿ ಬಸವಂತ: ಹಾಗೆ ಮಾಡಿದಲ್ಲಿ ಪ್ರತಿ 
ವಾದಿ ಅದನ್ನು ಪ್ರಶ್ನಿಸಿ ತನ್ನ ಹಕ್ಕನ್ನು ಪಡೆದುಕೊಳ್ಳೆ ಕಲು ಸದಾ ಅವಕಾಶವಿರುತ್ತಿತ್ತು. ಪ್ರತಿ 
ವಾದಿ ತನ್ನ ಪ್ರತಿನಿಧಿಯನ್ನು ಕಳಿಸದಿದ್ದರೆ ತಾನೇ ಹಾಜರಾಗುವುದು ಕಡ್ಡಾಯವಾಗಿತ್ತು. 
ಅವನು ಹಾಜರಾಗುವಂತೆ ಮೂರು ಸಲ ಕರೆಕೊಟ ಕ್ರ ಬಳಿಕವೂ ಅವನು ಹಾಜರಾಗದಿದ್ದರೆ, 
ನ್ಯಾಯಾಲಯ ಅವನ ಪರವಾಗಿ ಒಬ್ಬ ಪ್ರತಿನಿಧಿಯನ್ನು ನಿಯಮಿಸಿ ಡಿಕ್ರಿ ಮಾಡಬೇಕಾಗುತ್ತಿತ್ತು 
ನ್ಯಾಯಾಲಯ ಪ್ರಕ್ರಿಯೆ 

ನ್ಯಾಯಾಲಯ ಬಹಿರಂಗವಾಗಿರುತ್ತಿತ್ತು. ಕಾಜಿ ಅದರ ಅಧ್ಯಕ್ಷನಾಗಿರುತ್ತಿದ್ದ. ಪಕ್ಕ 
ದಲ್ಲಿಯೇ ಇರಂವ *ಕಾತಿಬ'* ವಾದಪ್ರತಿವಾದ ಪತ ಗಳನ್ನು ಸ್ವೀಕರಿಸುತ್ತಿದ್ದ ಮತ್ತು "ನ್ಯಾಯಾ 
ಲಯದ ನಿರ್ದೇಶದ ಮೇರೆಗೆ ಸಾಕ್ಷಿಗಳನ್ನು ಬರೆದುಕೊಳ್ಳು ತಿದ್ದ. ಕಾಜಿಯ ಸಮಕ್ಷ ಹಾಜರಿರುವ 


8 ಕಾತಿಬ್‌ ಎಂದರೆ ಬರೆದುಕೊಳ್ಳು ವವನು ಎಂದು. ಹಾಗೇ “ಕುತಬ್‌್‌ "ಕಿತಾಬ್‌ ಎಂದರೆ 
ಪುಸ್ತಕ. "ಕಾತಿಬ್‌' ಎಂದರೆ *ಲೇಖಕ'. ಕೌಟಿಲ್ಯ ಹೇಳುವ ಲೇಖಕನನ್ನು ಇವನೊಡನೆ ಹೋಲಿಸ 
ಬಹುದಾಗಿದೆ. 

8 ಇದು ಕೌಟಿಲ್ಯ ಕೊಡುವ ವಾದ ಪತ್ರದ ವಿವರಣೆಯಿನ್ನು ಹೋಲುವುದು. 

4 ಮೊಬಲ್ಲಗ್‌ ಎರು ಅರಬ್ಬಿ-ಉರ್ದು ಭೂ ಶಬ್ದ; ಮೊತ್ತ ಹಣ ಎಂದು 
ಇದರ ಅರ್ಥ, ಇದು ಕರ್ನಾಟಕದ ವಿವಿಧ "ಭಾಗಗಳಲ್ಲಿ ಈಗಲೂ ಬಳಕೆಯಲ್ಲಿದೆ. 

? ಈ *ಕಾತಿಬ'ನನ್ನು ಕೌಟಲ್ಯನ ಶಾಸನಾಧಿಕಾರಿಕಾ ಕ್ಲಪಣಕನಿಗೆ ಹೋಲಿಸಬಹುದಾಗಿದೆ, 


[. ; ಜಡಿ * 


. ಇಸ್ಲಾಮೀ ನ್ಯಾಯ-.೨ ೧೩ 


ಉಭಯ ಕಕ್ಷಿಗಳೂ ನ್ಯಾಯದೃಷ್ಟಿಯಲ್ಲಿ ಸಮಾನರಾಗಿರುತ್ತಿದ್ದರು. ವಾದಿ ತನ್ನ ಪ್ರಕರಣವನ್ನು 
ನಿವೇದಿಸಿದೊಡನೆ ಕಾತಿಬ ಏನನ್ನು ಬರೆದುಕೊಳು ವುದಲ್ಲದೆ ಹಾಜರುಪಡಿಸಿದ ಸಾಕ್ಷಿಗಳನಕ್ಕಿ 
ಅಭಿಲೇಖಿಸಿಕೊಳ್ಳುತ್ತಿದ್ದ. ವಿವಾದದಲ್ಲಿ ಪ್ರಥಮ ನೋಟಕ್ಕೆ ತಥ್ಯಾಶವಿದೆಯೆಂದು ಕಂಡು 


ಬಂದರೆ ಅದಕ್ಕೆ ಉತ್ತರ ಕೊಡುವಂತೆ ಕಾಜಿ ಪ್ರತಿವಾದಿಗೆ ಹೇಳುತ್ತಿದ್ದ. ಪ್ರತಿವಾದಿ ಅದನ್ನು 
ನಿರಾಕರಿಸಬಹುದಾಗಿತ್ತು. ಅಥವಾ ಬೇರೆಯೇ ಹೇಳಬಹುದಾಗಿತ್ತು. ಇದನ್ನು "ದಿಫಾ' ಎನ್ನು 
ತ್ತಿದ್ದರು $ "ಜವಾಬ್‌ದಾವಾ' ಎಂದೂ ಕರೆಯುತ್ತಿದ್ದರು. ಅಂದರೆ ವಾದಿಯ ಮಾತನ್ನು 


ನಿರಾಕರಿಸುವ ಬದಲಾಗಿ ಪ್ರತಿವಾದಿ ತನ್ನ ಪ್ರತ್ಯೇಕ ವಾದವನ್ನೆ ( ಮುಂದೊಡ್ಡುತ್ತಿ ತ್ತಿದ್ದ. ಉದಾ: 


ತಾನು ಸಾಲ ಹಿಂತಿರುಗಿಸಬೇಕಾಗಿದೆಯೆಂಬ ಕ್ಲ ೇೀಮನ್ನು ಒಪ್ಪಿ ಕೊಳ್ಳುತ್ತ ಶ್ರ ಶಾನು ಅದನ್ನು ಆಗಲೇ 


ತೀರಿಸಿದ್ದಾಗಿದೆಯೆಂದು ಹೇಳುವುದು ಕಕ್ಷಿಗಳಿಗೆ ಅಗತ್ಯವೆನಿಸಿದರೆ, ಇಸ ಹೆಚ್ಚಿನ ಸಾಕ್ಷಿಗಳನ್ನು 
ಕೊಡಲು ಅವಕಾಶಕೊಡುವುದು ಮತ್ತು ಅದಕ್ಕಾಗಿ ವಿಚಾರಣೆಯನ್ನು ಮುಂದೂಡುವುದು 
ಕಾನೂನು ' ಸಮ್ಮತವಾಗಿತ್ತು. ಹೀಗೆ ನ್ಯಾಯನಿರ್ಣಯವಾಗಿ ನ್ಯಾಯಾಲಯ ಆದೇಶ ಮಾಡಿ 
ದೊಡನೆಯೇ ಅದನ್ನು ಪ್ರಕರಣಗಳ ರಿಜಿಸ್ಟರಿನಲ್ಲಿ ಬರೆದುಕೊಳ್ಳುತ್ತಿದ್ದರು. ಹ: 
ಮತ್ತು ಡಿಕ್ರಿಗಳನ್ನು ನಿಯಮ ಗಳಿಗನುಸುರವಾಗಿ ತಯಾರಿಸಬೇಕಾಗುತ್ತಿತ್ತು 


ಸಾಕ್ಷಿ | 
ಮಿಥ್ಯಾಕಥನೆದಿಂದ ನ್ಯಾಯಾಲಯ ಮೋಸಕ್ಕೀಡಾಗದಂತೆ ನೋಡಿಕೊಳ್ಳಲು ನ್ಯಾಯಾ 


ಲಯ ಸದಾ ಎಚ್ಚರಿಕೆ ವಹಿಸುತ್ತಿತ್ತೆಂದು ಅಬ್ದು ರಹೀಮ ಬರೆಯುತ್ತಾರೆ. ಸುಳ್ಳುಸಾಕ್ಷ್ಯಕ್ಕೆ 


ಪನ 1 ಸಂಬಂಧಪಟ್ಟ ಕಕ್ಸಿಯನ್ನು ಆಗ್ರಹಪಡಿಸಿದಾಗ ಮಾತ್ರ ಸಾಕ್ಷ್ಯ ಅಗತ್ಯ 
ವಾಗುತ್ತಿತ ಶಾರೀರಿಕ ಊಟ ವಿಧಿಸಲು ಸಾಕ್ಷ್ಯೆ ದ ಅವಶ್ಯಕತೆಯಿರಲಿಲ್ಲ. 

ಚಾ ಅಥವಾ ಪ್ರತೀಕಾರ ಶಿಕ್ಷೆಗಳ ಸಂಬಂಧದಲ್ಲಿ ಸಾಕ್ಷಿಗಳು ಅಗತ್ಯವಾದಾಗ ಸಾಕ್ಷಿಗಳ 
ಚಾರಿತ್ರ್ಯಶುದ್ಧಿಯನ್ನು ಗಮನಿಸಲಾಗುತ್ತಿತ್ತು. ಸಾಕ್ಷಿಗಳ ಖಾಸಗಿ ಜೀವನವನ್ನು ಕುರಿತಃ 
ವಿಚಾರಿಸಿ ತಿಳಿದುಕೊಳ್ಳುತ್ತಿದ್ದ "ಮುಜಿಕೀ' ಎಂಬಾತನೇ ಖಾಸಗಿಯಾಗಿ ಪತ್ರ ಬರೆದು ಸಮಾಚಾರ 


ತರಿಸಿಕೊಳ್ಳುತ್ತಿದ್ದ. 


ಸಾಕ್ಷ್ಯದ ರೂಪರೇಷೆ 


ಗಿ ಪ ಸತ್ಯ (ಕಣ್ಣಿನಿಂದ ನೋಡಿದ್ದು) ಪರೋಕ್ಷಕ್ಕಿಂತ ಉತ್ತಮವಾದ ಪ್ರಮಾಣ 
ವಾಗಿತ್ತು. ಪ್ರಶ್ಯಕ್ಷ್ಯಸಾಕ್ಷ್ಯ ತೀವ್ರ ಫಲಕಾರಿಯಾಗಿತ್ತು. ಪರೋಕ್ಷ ಸಾಕ್ಷ್ಯದಿಂದ ನ್ಯಾಯ 
ವಿತರಣೆಗೆ ವಿಳಂಬವಾಗುವುದೆಂಬುದನ್ನು ಜನ ಅರಿತಿದ್ದರು. ಮದುವೆ, ಪಿತೃತ ತ್ರ ಮಾತೃತ ಶೆ 
ನ್ಯಾಯಸಮ್ಮತವಾದ ಸಂತಾನ, ದಾಂಪತ್ಯಸಂಬಂಧ ಮತ್ತು ಮರಣ ಇತ್ಯಾದಿ ವಿಷಯಗಳಲ್ಲಿ 
ಮಾತ್ರ ಪರೋಕ್ಷ ಸಾ ಸಾಕ್ಷ $ವನ್ನು ಗಮನಿಸಬಹುದಾಗಿತ್ತು. ಇದನ್ನು ಸ ಇವನು, "ಕ್‌ನ ಮಗ ಎಂದು 
ನೇರವಾಗಿ Ee ಬತ್ತು. ಇವನು "ಕ' ನ ಮಗನೆಂದು ನಾನು ಕೇಳಿದ್ದೇನೆ ಇತ್ಯಾದಿಯಾಗಿ 
ಬಳಸಿ ಹೇಳುವಂತಿರಲಿಲ್ಲ. | 


1) ವಕ್ಫ್‌ ಇತ್ಯಾ ದಿಗಳ ಸಂಬಂಧದಲ್ಲಿ ವಸ್ಸು ಸ್ಥಿತಿಯು ಹೇಳಿಕೆ ಗ್ರಾಹ್ಯವಾಗಿತ್ತು. 


'೧ಿ೮ ಮಾನವಿಕ ಕರ್ಣಾಟಕ 


iii) ಬುದ್ದಿಗೆ ಸಮರ್ಪಕವೆನಿಸದ ಅಥವಾ ಮಾನವನ ಅನುಭವಕ್ಕೆ ವಿರುದ್ಧ ವಾದ 
ಅಥವಾ ಅಸಹಜವೆಂದೆನಿಸುವ ಸಂಗತಿಗಳನ್ನು ವಾದಗಳಲ್ಲಿ ಗ್ರಹಿಸುತ್ತಿರಲಿಲ್ಲ. 

iv) ದಸ್ತಾವೇಜು ಅದನ್ನು ಸ ಬರೆದುಕೊಟ್ಟವನಿಗೆ ತಿಳಿಯದ ಭಾಷೆಯಲ್ಲಿದ್ದಾಗ, ಅದಕ್ಕೆ 
ಸಹಿ ಹಾಕಿದ ಸಾಕ್ಷಿಗಳೇ ಅದನ್ನು ಬರೆದಾದ ಬಳಿಕ ಬರೆದು ಕೊಟ್ಟ ವನಿಗೆ ಓದಿ ಹೇಳಿಯಾಗಿದೆ 
ಯೆಂದು ಸಮರ್ಥಿಸಿದ್ದ ಹೊರತು, ಬರೆದುಕೊಟ್ಟವನು ನಿರಾಕರಿಸಿದಲ್ಲಿ, ಅಂಥ ನಿರಾಕರಣೆ 
ಅಂಗೀಕೃತವಾಗುತ್ತಿತ್ತು. 
| 7) ತೆಜ್ಞಾಭಿಪ್ರಾಯ (ಮಾಹಿರಾನ್‌-ಎ-ಫನ್‌) ಪ್ರಮಾಣವೆಂದು ಪರಿಗಣಿಸ 
ಲಾಗುತ್ತಿತ್ತು. 

vi) ತಮಾಷೆಗಾಗಿ ಅಥವಾ ಟೀಕಾರೂಪವಾಗಿ ಮಾಡಿರದ ಅಥವಾ ಬಲವಂತದಿಂದ 
ಮಾಡಿರದ ಒಪ್ಪಿಗೆ (ಇಕರಾರ್‌)? ಪ್ರಮಾಣವೆಂದು ಗ್ರಹಿಸಲ್ಪಡುತ್ತಿತ್ತು. ತನ್ನ ಹಿತಾಸಕ್ತಿಗೆ 
ವಿರುದ್ಧವಾಗಿ ಯಾವನಾದರೂ ಸಾಕ್ಷ್ಯ ಕೊಟ್ಟರೆ ಅದಕ್ಕೆ ಇತರರು ಬದ್ಧರಿರಲಿಲ್ಲ. 


೫11) ಹೇಳಿಕೆಯಿಂದ ಹಿಂದೆಗೆಯುವುದಾದರೆ ಆದೇಶವಾಗುವುದಕ್ಕಿಂತ ಮಂಂಚೆಯೇ 
ಹಾಗೆ ಮಾಡಬಹುದಾಗಿತ್ತು. 

viii) ಸಮರ್ಥಕ ಸಾಕ್ಷ್ಯಗಳು ಅವಶ್ಯವಾಗಿದ್ದು ವು. ಸ್ತ್ರೀಯರ ಸಾಕ್ಷ್ಯಗಳಿಗೆ ಅಷ್ಟು 
ಮಹತ್ವವಿರಲಿಲ್ಲ. ಒಬ್ಬ ಗಂಡಸಿನ ಸಾಕ್ಷ್ಯ ಅಥವಾ ಒಬ್ಬ ಗಂಡಸು ಮತ್ತು ಇಬ್ಬರು ಹೆಂಗನ 
ಸಾಕ್ಷ್ಯ ಒಟ್ಟಾಗಿ ಗ್ರಾಹ್ಯವಾಗಿತ್ತು. ಕ್ರಿಮಿನಲ್‌ ಮೊಕದ್ದಮೆಗಳಲ್ಲಿ ವಿಶಿಷ್ಟ ಹೆಂಗಸು ಸ್ಟೈರಿಣಿ 
ಯೆಂದು ರುಜುವಾತುಪಡಿಸಲು ನಾಲ್ಕು ಜನ ಗಂಡಸರು ಸಾಕ್ಷಿ ಹೇಳಬೇಕಾಗುತ್ತಿತ್ತು. ಇನ್ನೂ 
ಕನ್ಯೆಯಾಗಿದ್ದಾಳೆಯೇ ಅಥವಾ ಮಗು ಹೆತ್ತಿದ್ದಾಳೆಯೇ ಎಂಬುದನ್ನು ರುಜುವಾತುಪಡಿಸಲು 
ಒಬ್ಬ ಹೆಂಗಸಿನ ಸಾಕ್ಷಿಯೂ ಅಗತ್ಯವಾಗಿತ್ತು. ಕಾಜಿ ಸಾಕ್ಷ್ಯವನ್ನು ಗ್ರಹಿಸುವಲ್ಲಿ ಸ್ವತಂತ್ರ 
ನಾಗಿದ್ದರೂ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯ ಕ್ರಮವೆಂದು ಹೆಂಗಸಿನ ಸಾಕ್ಷ್ಯ ತೆಗೆದುಕೊಳ್ಳ 
ಲಾಗುತ್ತಿತ್ತು. 


ಸಾಕ್ಷಿಗಳ (ಗನಾ) ಅರ್ಹತೆಗಳು 


i) ಕುರುಡ, ಹುಚ್ಚ ಅಥವಾ ಮೂಕ, ಅನ್ಯಾಯ ವರ್ತನೆಯವನು ಸಾಕ್ಷಿಗಳಾಗಲು 
ಅನರ್ಹರಾಗಿದ್ದರುೌ. ಸಾಕ್ಷ್ಯ ಹೇಳಿಯಾದ ತರುವಾಯ, ಸಾಕ್ಷಿಗೆ ಕುರುಡತನ ಬಂದಾಗ್ಯೂ, 
ಸಾಕ್ಷಿಯ ಸಾಕ್ಷ್ಯ ಅಗತ್ಯ ಷರತ್ತಾದ್ದರಿಂದ ಡಿಕ್ರಿ ಕೊಡಲು ತೊಂದರೆಯುಂಟಾಗುತ್ತಿತ್ತು. 





5. ಫನ್‌ ಎಂದರೆ ಯಾವುದೇ ವಿಷಯ, ಶಾಸ್ತ್ರ; ಕಲೆ, ವಿದ್ಯೆ, ಉದ್ಯೋಗ ಎಂದು 
ಅರ್ಥ. *ಮಾಹಿರ್‌' ಅಂದರೆ ತಜ್ಞ ,.. ಇವು ಉರ್ದು ಪದಗಳು. | 

7 ಇಕರಾರ್‌' ಎಂದರೆ ಒಪ್ಪಂದ, ಒಪ್ಪಿಗೆ. "ಕರಾರ್‌' ಎಂಬುದೂ ಇದೇ ಅರ್ಥದಲ್ಲಿ 
ಬಳೆಕೆಯಲ್ಲಿದೆ. (ಒಪ್ಪಂದ ಎಂಬುದನ್ನು ಇಂಗ್ಲಿಷಿನ ೩8rೀment ಎಂಬುದಕ್ಕೂ 
ಕರಾರು ಎಂಬುದನ್ನು ೦೦೫॥£೩೦೬ ಎಂಬುದಕ್ಕೂ ಕನ್ನಡದಲ್ಲಿ ಬಳಸಲಾಗುತ್ತಿದೆ. ಸಂ.) 

8 *ಮೊಕದ್ದಮೆ' ಎಂದರೆ ಪ್ರಕರಣ ; ಉರ್ದು ಶಬ್ಧ. 

* ಹಿಂದೂಧರ್ಮಶಾಸ್ತ್ರಗಳಲ್ಲಿದ್ದಂತೆ 


ಇಸ್ಲಾಮೀ ನ್ಯಾಯ-೨ ೧೯ 


i) ಶ್ರದ್ಧಾಹೀನನಾದವನು ಸ ಸಾಕ್ಷಿಯಾಗಲು ಅನರ್ಹ. ಆದರೆ ಅವನು ಮುಸಲ್ಮಾನ 
ನಾದರೆ ಅರ್ಹನಾಗುತ್ತಿದ್ದ. ಸೇವಕರು ಮತ್ತು ದಾಸವೃತ್ತಿಯಲ್ಲಿರುವವರೂ ಅನರ್ಹರಾಗಿದ್ದರು. 

i) ಶೋಕಪ್ಪ ಪ್ರದರ್ಶನ ವೃತ್ತಿ ಶಯಲ್ಲಿರುವವರು, ಗಾಯಕ ವೃತ್ತಿಯವರು, ಕುಡುಕರು, 
ಜೂಜಾಟವಾಡುವವರು, ಅಸಭ್ಯವರ್ತನೆಯವರು, ಸುಳ್ಳು ಹೇಳುವ ಚಟವಿರುವವರು, ಮತಿ 
ಗೇಡಿಗಳು ಮತ್ತು ಕ್ರಾಂತಿಕಾರಿ ವಿಚಾರವುಳ್ಳವರು (ಅಂದರೆ ಮಹಮ್ಮದ್‌ ಪೈಗಂಬರರ ಅನು 
ಯಾಯಿಗಳನ್ನು ಟೀಕಿಸುವವರು) ಮತ್ತು ಆಪರಾಧಿಕ ಚಟುವಟಿಕೆಗಳಲ್ಲಿ ನಿರತರಾದವರು ಸಾಕ್ಷಿ 
ಗಳಾಗಲು ಅನರ್ಹರಾಗಿದ್ದರು. : ಮುಸ್ಲಿಮನ ವಿರುದ್ಧವಾಗಿ ಯಾವೊಬ್ಬ ವಿಗ್ರಹಾರಾಧಕನೂ 
ಕಾಜಿಯ ನ್ಯಾ ಯಾಲಯದಲ್ಲಿಸ* ಸಾಕ್ಷ್ಯ ನೀಡುವಂತಿರಲಿಲ್ಲ. 

ಇಬ್ಬರು ಹಿಂದೂಗಳು ಪರಸ್ಪರ ವಿರುದ್ಧ ಸಾಕ್ಷ ಹೇಳಬಹುದೇ ಎಂಬುದು ವಾದಗ್ರಸ್ತ 
ವಿಷಯವಾಗಿತ್ತು. “ಹಿದಾಯಾ' ಪದ್ದತಿಯ ಪ ಪ್ರಕಾರ ಹೇಳಬಹುದಾಗಿತ್ತು. 

iv) ಮಗನಿಗೆ Sawn ತಂದೆ, ತಂದೆಗೆ ಅಜ್ಜನಿಗೆ ಅನುಕೂಲವಾಗಿ ಮಗ, 
ಮೊಮ್ಮಗ, ಗಂಡನಿಗೆ ಅನುಕೂಲವಾಗಿ ಹೆಂಡತಿ, ಗುಲಾಮುನಿಗೆ ಅನುಕೂಲವಾಗಿ ಅವನ 
ಯಜಮಾನ, ಒಬ್ಬ ಪಾಲುದಾರನಿಗೆ ಅನುಕೂಲವಾಗಿ ಮತ್ತೊಬ್ಬ ಪಾಲುದಾರ ಸಾ ಸಾಕ್ಷ್ಯ 
ನುಡಿಯಲು ಅನರ್ಹರಾಗಿದ್ದರು. ಆದರೆ ಚಿಕ್ಕಪ್ಪ ಇಲ್ಲವೇ ದೊಡ್ಡಪ್ಪ ತನ್ನ ಅಣ್ಣನ ಇಲ್ಲವೆ 
ತಮ್ಮನ ಮಕ್ಕಳಿಗೆ ಅನುಕೂಲವಾಗಿ ಚ ಮಕ್ಕಳು ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ರಿಗೆ 
ಎನುವ ನಾ ಸಾಕ್ಷ್ಯ ಹೇಳಬಹುದಾಗಿತ್ತು. ಅಣ್ಣತಮ್ಮಂದಿರು ಪರಸ್ಪರ ವಿರುದ್ಧ ಸಾಕ್ಷ್ಯ 
ಹೇಳಬಹುದಾಗಿತ್ತು. 


ವಿಶಿಷ್ಟ ಸಂದರ್ಭಗಳಲ್ಲಿ ಅರ್ಹತೆ 


ಮಹಾಪರಾಧ ಮಾಡಿದವರು, ಸಮರ್ಪಕ ಕಾರಣಗಳಿಗಾಗಿ “ಸುನ್ನತಿ”! ಆಗದೆ ಇರು 
ವವರು, ಜಾರಜರು, ಷಂಡರು, ಕ್ರೂರರಾಗಿರದ ಆಡಳಿತಗಾರರು ವಿಶಿಷ್ಟ ಸಂದರ್ಭಗಳಲ್ಲಿ ಸಾಕ್ಷಿ 
ಗಳಾಗಲು ಅರ್ಹರಾಗಿರುತ್ತಿದ್ದರು. 
| ಸಾಕ್ಷಿಗಳನ್ನು ಪ್ರತ್ಯೇಕವಾಗಿ ಪರೀಕ್ಷಿಸಲಾಗುತ್ತಿತ್ತು. ಇದನ್ನು ಇಜಹಾರ (ಮಂಖ್ಯ 
ಪರೀಕ್ಷೆ) ಎಂದು ಕರೆಯುತ್ತಿದ್ದರು. ಪ್ರತಿಪಕ್ಸದವರು ಆ ಸಾಕ್ಷಿಗೆ ಪಾಟೀಸವಾಲು ಕೇಳಬಹು 
ದಾಗಿತ್ತು. 
ನ್ಯಾಯಾಧೀಶರು ಕಕ್ಷಿಗಳಿಗಾಗಲಿ ಸಾಕ್ಷಿಗಳಿಗಾಗಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು 
(1eading questions) ಹಾಕಲು ಬರುತ್ತಿರಲಿಲ್ಲ. ಇದರಿಂದ ಸಾಕ್ಷ್ಯದ 
ಮಹತ್ವವೇ ಹೊರಟು ಹೋಗುವುದೆಂಬ ಭಯವಿತ್ತು, ಆದರೆ ಸಾಕ್ಷಿ ವಿಫಲನಾದಾಗ, ಭಯ 





39 ತಾರತಮ್ಯ ಸೂಚಕವಾಗಿದೆ. 
28 *ಸುನ್ನ ತ್‌. «ಸುಂತ್‌' ಎಂದರೆ ಶಿಶ್ನ ಚರ್ಮಚ್ಛೇದನ. ಮುಸಲ್ಮಾನರಲ್ಲಿ ಈ ಪದ್ದತಿ 
ಯಿದೆ... ಇದು ಧಾರ್ಮಿಕ ಸಂಸ ಸ್ಯಾರ ರೂಪವಾಗಿ ಎಳೆಯ ವಯಸ್ಸಿ ನಲ್ಲಿಯೇ ಆಗಬೇಕೆಂಬ 


:ನಿಯಮದಿದೆ, 


೨೦ `ಮಾನವಿಕ ಕರ್ಣಾಟಕ 


ಗ್ರಸ್ತನಾದಾಗ, ಏನು ಹೇಳಬೇಕೋ ತಿಳಿಯದಾದಾಗ, ನ್ಯಾಯಾಧೀಶ ಮಾರ್ಗದರ್ಶನ ಪ್ರಶ್ನೆ 
ಗಳನ್ನು ಕೇಳಬಹುದಾಗಿತ್ತು. | 

ಘಟನೆಯ ವಿದ್ಯಮಾನ ಮತ್ತು ಸನ್ನಿವೇಶಗಳನ್ನು ವಿವರಿಸುವ ಸಾಕ್ಷ್ಯಗಳನ್ನು ಗಮನಿಸ 
ಲಾಗುತ್ತಿತ್ತು. ಆದರೆ ಅವು ನಿರ್ಣಾಯಕ (0010108106) ಮಹತ್ವ ಹೊಂದಿದ್ದರೆ ಮಾತ್ರ 
ಅವನ್ನು "ಕತಯಿ`38 ಎನ್ನುತ್ತಿದ್ದರು. 


ಇಸ್ಲಾ ನೀ ನ್ಯಾಯಾಲಯಗಳು SN 

"ಕಾಜಿ'ಯೇ ಇಸ್ಲಾಮೀ ನ್ಯಾಯಪದ್ಧ ತಿಯ ನ್ಯಾಯಾಧೀಶ. ಅವನ ಕಾರ್ಯಾಲಯವೇ 
ಪ್ರಾರಂಭಿಕ ನ್ಯಾಯಾಲಯವಾಗಿತ್ತು. ಅಪೀಲುಗಳು (ಮುರಾಫೂ) ಮುಂದೆ ದಿವಾನಿ ಸದರ್‌ 
ಅದಾಲತಿಗೂ, ಫೌಜ್ಹಾರಿ ಸದರ್‌ ಅದಾಲತಿಗೂ ಹೋಗುತ್ತಿದ್ದುವು. ಅಂತಿಮಘಟ್ಟದಲ್ಲಿ ಬಾದ 
ಶಹನೇ ದೊಡ್ಡ ದೊಡ್ಡ ಪ್ರಕರಣಗಳನ್ನು (ಮೊಕದ್ದ ಮೆ) ತೀರ್ಮಾನಿಸುತ್ತಿದ್ದ. ' ಅಥವಾ 
ಅವನ ವಜೀರನಾಗಲಿ ದಿವಾನನಾಗಲಿ ತೀರ್ಮಾನಿಸುತ್ತಿದ್ದ. (ಪ್ರಾಚೀನ ಹಿಂದೂ ನ್ಯಾಯ 
ಪದ್ಧತಿಯೂ ಇದೇ ಮಾದರಿಯದಾಗಿತ್ತು.) | ; 

ಸಾಕ್ಷಿಯಾಗಲು ಅರ್ಹನಾದವನು, ಅಂದರೆ ಸ್ಥಿರಬುದ್ಧಿಯವನು, ವಯಸ್ಕ, ಮುಸಲ್ಮಾನ 
ಮತ್ತು ಧರ್ಮನಿಂದೆಯ ದೋಷಕ್ಕೆ ಗುರಿಯಾಗದಿರುವವನು *ಕಾಜಿ'ಯಾಗಿ ನಿಯುಕ್ತನಾಗಲು 
ಅರ್ಹನಾಗಿದ್ದ. ಅರ್ಹನಾಗಿರಬಹುದಾಗಿದ್ದರೂ ಅನ್ಯಾಯಪರನಾದವನನ್ನು ನಿಯೋಜಿಸುತ್ತಿರ 
ಲಿಲ್ಲ. ನಿಯೋಜಿತನಾದ ಬಳಿಕ ಲಂಚ ತಿನ್ನುವವನನ್ನು ವಜಾ ಮಾಡಬಹುದಾಗಿತ್ತು: ಅವಿದ್ಯಾ 
ವಂತನೂ *ಕಾಜಿ'ಯಾಗಬಹುದಾಗಿತ್ತು. ಆದರೆ "ಷಫಿ' ಇದನ್ನು ಒಪ್ಪುವುದಿಲ್ಲ. ವಿವಾದ 
ಗಳಲ್ಲಡಗಿರುವ ಸೂಕ್ಷ್ಮಾಂಶಗಳನ್ನು ಕುರಿತು "ಮುಫ್ತಿ'ಕೊಟ್ಟ ತೀರ್ಮಾನದ ಬಗ್ಗೆ "ಕಾಜಿ' 
ಅಭಿಪ್ರಾಯ ವ್ಯಕ್ತಮಾಡಬೇಕಾಗುತ್ತಿದ್ದುದರಿಂದ ಅವನು ಅವಿದ್ಯಾವಂತನಾಗಿರುವುದು 
ಅಸಮಂಜಸ ಎಂಬುದು ಉಳಿದ ಕಾನೂನು ಪಂಡಿತರ ಅಭಿಪ್ರಾಯವಾಗಿತ್ತು. ನಿಯುಕ್ತನಾಗಂ 
ವವನು ಆತ್ಮವಿಶ್ವಾಸವುಳ ೈವನಾಗಿರಬೇಕು, ತನ್ನ ಯೋಗ್ಯತೆಯನ್ನರಿತವನಾಗಿರಬೇಕು, ಕುಹಕಿ 
ಯಾಗಿರಬಾರದು ಎಂಬ ನಿಯಮಗಳಿದ್ದು ವು. "ಕಾಜಿ'ಯಾಗಲು ಜನರು ಇಚ್ಛೆ ತೆ ವ್ಯಕ್ತಪಡಿಸುವಂತಿರ 
ಲಿಲ್ಲ. ಬಾದಶಹನೇ ಯೋಗ್ಯವೃಕ್ತಿಗಳನ್ನು ನಿಯಮಿಸುತ್ತಿದ್ದ. ನಿಯೋಜನೆಯ ಅನಂತರ ಹಿಂದಿನ 
"ಕಾಜಿ'ಯಿಂದ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಇಬ್ಬರು "ಅಮೀನ'ರ ಸಹಾಯದಿಂದ ಅವು 
ಸರಿಯಾಗಿವೆಯೆಂಬುದನ್ನು ಖಾತ್ರಿ ಮಾಡಿಕೊಳ್ಳಬೇಕಾಗುತ್ತಿತ್ತು. ಹಿಂದಿನ *ಕಾಜಿ'ಗೆ ವೃಥಾ 
ಆರೋಪ ಬಂದಿರಬಾರದೆಂಬುದೇ ಉದ್ದೇಶ. ಎಷ್ಟು ಜನ ಕೈದಿಗಳಿದ್ದಾರೆ, ವಿವಾದಗ್ರಸ್ತ 
ವಾಗಿದ್ದು ನಾಯಾಲಯದ ವಶದಲ್ಲಿರುವ ಆಸ್ತಿಪಾಸ್ತಿಗಳೇನು ಎಂಬುದನ್ನೂ ಅಧಿಕಾರಗ್ರಹಣ 
ಕಾಲದಲ್ಲಿ ಪರಿಶೀಲಿಸಿ ತಿಳಿದುಕೊಳ್ಳುವುದು ಹೊಸ *ಕಾಜಿ'ಯ ಕರ್ತವ್ಯವಾಗಿತ್ತು. 

"ಕಾಜಿ'ಯ ವರ್ತನೆ ಸಂಶಯಾಸ್ಪದವಾಗಿರಕೂಡದು. ಗೆಳೆಯರು ಮತ್ತು ಸಂಬಂಧಿ 





12 «ಕತಯಿ (ಅರಬ್ಬೀ ಮೂಲದ ಉರ್ದು ಪದ) ಎಂದರೆ ಅಂತಿಮ ಎಂದು 


*್‌್‌ 
ಅರ್ಥಿ, 


ಇಸ್ಲಾಮೀ ನಾ $ಯು-ಪಿ ೨೧ 


ಗಳಿಂದ ಮಾತ್ರ ಅವನು ಕಾಣಿಕೆಗಳನ್ನು ಸ್ವೀಕರಿಸಬಹುದಾಗಿತ್ತು. ಸಾರ್ವತ್ರಿಕ ಸ್ವರೂಪದ್ದಲ್ಲದ 
ಯಾವುದೇ ಆಮಂತ್ರಣವನ್ನು ಅವನು ಸ್ವೀಕರಿಸುವಂತಿರಲಿಲ್ಲ. ಕಕ್ಷಿಗಳಲ್ಲೊಬ್ಬನನ್ನು ಅನ್ನಪಾ 
ನಾದಿಗಳಿಗೆ ಅವನು ಅಮಂತ್ರಿಸುವಂತಿರಲಿಲ್ಲ. ಸಾಕ್ಷಿಗಳಿಗೆ ಸಹಾಯಕವಾಗುವಂತೆ ಮಾತನಾಡ 
ಕೂಡದೆಂಬ ನಿಯಮವಿತ್ತು. ಜಾಮೀನಿನ ಮೇಲೆ ಬಿಡಲು ಕಾಜಿಗೆ ಅಧಿಕಾರವಿತ್ತು. 
ಸಮ್ರಾಟ ಅಥವಾ ಅವನ ವಜೀರ ಮಾತ್ರ ಕಾಜಿಗಳನ್ನು ನೇಮಿಸಬಹುದಾಗಿತ್ತು. ಕಾಜಿಯ 
ಅಧಿಕಾರವ್ಯಾಪ್ತಿಯನ್ನು ಕೂಡ ಅವರೇ ನಿರ್ಧರಿಸ ತ್ತಿದ್ದರು. 

ಈಸ್ಟ್‌ ಇಂಡಿಯ ಕುಪನಿಯ ಕಾಲದಲ್ಲಿ ಮುಸ್ಲಿಮೇತರ ರಾಜನಿಂದ, ಗರ್ವನರನಿಂದ 


ಅಥವಾ ವಜೀರನಿಂದ ನಿಯುಕ್ತನಾದ *ಕಾಜಿ'ಗೂ ಸಾಮಾನ್ಯ ನ್ಯಾಯದ ಪ್ರಕಾರ ವಿಧಿಮಾನ್ಶತೆ 
ಯಿತ್ಸು. + k 

ಕೆಲಸದ ಹೊರೆ ಹೆಚ್ಚಾಗಿ, "ಕಾಜಿ'ಗೆ ಅವಶ್ಯವೆನಿಸಿದಾಗ, ನಾಯಬ₹8 "ಕಾಜಿ'ಗಳನ್ನು 
ನಿಯವಿಸಿಕೊಳು ವ ಅಧಿಕಾರವಿತ್ತು. "ಕಾಜಿ? ಮರಣಹೊಂದಿದರೆ ನಾಯರ *ಕಾಜಿ'ಯ 
ಬ 


(ಮೊಗಲ)ರಾಜನ ಪ್ರಸಾದಪರ್ಯಂತ (during the pleasure) “ಕಾಜಿ” 
ದಗ್ರಹಣ ಮಾಡಿರುತ್ತಿದ್ದ. ರಾಜನ ಮರಣದಿಂದ *ಕಾಜಿ`ಯ ನಿಯುಕ್ತಿಗೆ ಭೆಂಗಬರು 
ಲ 
೧೨ 


"ಕಾಜಿ' ಇಸ್ಲಾಮೀ ನ್ಯಾಯಕ್ಕನುಸಾರವಾಗಿಯೆ ನ್ಯಾಯಪರಿಷಾಲನೆ ಮಾಡುತ್ತಿ ತ್ತಿದ್ದ. 
ಇಸ್ಲಾಮೀ ನ್ಯಾಯದಿಂದ ಚರನ ದೊರೆಯದ ಸಂದರ್ಭಗಳಲ್ಲಿ ಮಾತ್ರ) ಸಾಕಷ್ಟು ತನಿಖೆ 


ನಡೆಸಿ ಸ್ವಂತ ನಿರ್ಣಯಕ್ಕೆ ಬರುತ್ತಿದ್ದ. ಪೂರ್ವನಿರ್ಣಯಗಳನ್ನು (precedents) ಗಮನಿಸ 
ಬಹುದಾಗಿದ್ದರೂ ಅನುಸರಿಸಲು ಅವನು ಬದ್ಧನಿರಲಿಲ್ಲ. 

ಸಿವಿಲ್‌ ಸ್ವರೂಪದ ಅಪರಾಧಗಳ ಸಂದರ್ಭಗಳನ್ನುಳಿದು ಇತರ ಸಂದರ್ಭಗಳಲ್ಲೆಲ್ಲ 
ವಕೀಲರನ್ನು ನಿಯಮಿಸಿಕೊಳ್ಳೆಲು ಅವಕಾಶವಿತ್ತು. ಈ ನೇಮಕಗಳ; ಕೂಡ "ಕುರಾನ್‌? 
ಮತ್ತು "ಹದೀಸ್‌' ಆಜ್ಞಾನುಸಾರ ನಡೆಯುತ್ತಿದ್ದುವು. ಆದರೆ ಅವಯಸ್ಕರು, ಹುಚ್ಚರು 
ಮೊದಲಾದವರು ವಕೀಲರನ್ನು ನಿಯಮಿಸಿಕೊಳ್ಳಲು ಶಕ್ತರಾಗಿರಲಿಲ್ಲ. ವಕೀಲನೂ ಹಾಗೆ 
ಅನರ್ಹನಾಗಿರಕೂಡದು. ವಕೀಲ ವಾದಗ್ರಸ ಲ ವಿಷಯಗಳ ಬಗ್ಗೆ (ಖಾಸವಾತ್‌)!* ನ್ಯಾಯಾ 


ಧೀಶನ ಮುಂದೆ (ಹಾಕಿಮ್‌)! ವಾದ ಮಂಡಿಸುತ್ತಿ ದ್ದ. ಪ್ಲ ್ರಕರಣವನ್ನು ಸರಿಯಾಗಿ ಮಂಡಿಸ 
ಪಾ 
ಅ 


b 


ದಿದ್ದರೆ, ಅಥವಾ ಸುಳ್ಳುವಾದವನ್ನು ಮಂಡಿಸಿದರೆ, ಅವನು ಎಷಿಷ್ಕನೆಂದೂ ಅವನಿಗೆ ನರಕದಲ್ಲಿ 
(ದೋಜಕ್‌) ಸ್ಥಳ ವಿನಹ ನಂಬಿಕೆಯಿತ್ತು. ು ತೆಗೆದುಕೊಳ್ಳಬಹು 
ದಾಗಿತ್ತು. ವಕೀಲರು ನ್ಯಾಯದೇವತೆಯ ಅರ್ಚಕರೆಂಬ ಇ ವೃತ್ತಿ ಉದಾತ್ತ 


J ಲ್ಭ 
ವಾಗಿದ್ದು ಗೌರವಿಸಲ್ಪಡುತ್ತಿತ್ತು. 


we} 
ವನು ೬ 


ತೆ 


18 ನಾಯಬ್‌ ಎಂದರೆ ಉಪ ಎಂದರ್ಥ, ಡೆಪ್ಯಟಿ ಎಂದ ಹಾಗೆ 
34 «ಖಾಸವಾತ್‌' (ಉರ್ದು) : : ವಿವಾದಾಂಶಗಳು 
38 *ಹಾಕಿಮ್‌? (ಉರ್ದು) : ಹುಕುಮು ಮಾಡುವವನು, ನಾ ಯಾಧೀಶ 


೨೨ ಮಾನವಿಕ ಕರ್ಣಾಟಕ 


ಆಧುನಿಕ ನ್ಯಾಯ ವ್ಯವಸ್ಥೆ ಯಲ್ಲಿ ಕಂಡುಬರುವ ವಿಬಂಧ (ಬಾಯಿಕಟ್ಟು, estoppel) 
ಅಧಿಕಾರವ್ಯಾಖ್ತ ಪ್ರತಿಬಂಧ (bar of jurisdiction) ಮತ್ತು ಅವಧಿಪರಿಮಿತಿ 
(limitation) ಮೊದಲಾದ ನ್ಯಾಯಿಕ ಪರಿಕಲ್ಪನೆಗಳು ಇಸ್ಲಾಮೀ ನ್ಯಾಯದಲ್ಲಿಯೂ 
ಮಹತ್ತ್ವದ ಸ್ನಾನ ಹೊಂದಿದ್ದುವು. ಹದಿನೈದು ವರ್ಷಗಳೂಳಗಾಗಿ ಹಕ್ಕು ಕೇಳದಿದ್ದರೆ 

ಛ ೦ ಸ್ರ ಎ 

ಹಕ್ಕು ಅಳಿದುಹೋಗುತ್ತಿತ್ತು. ಇದನ್ನು  "ಇಸ್ತಿಪಕುತ್‌-ಎ-ದಾವಾ' ಎನ್ನುತ್ತಿದ್ದರು. 
ಆದರೆ ವಕ್ಸ್‌ ಮತ್ತು ವಾರಸು ದಾವೆಗಳಿಗೆ ಮಾತ್ರ 30 ವರ್ಷಗಳ ಅವಧಿ ದೊರೆಯುತ್ತಿತ್ತು. 
ಅವಧಿಪರಿಮಿತಿಯಿಂದಾಗಿ ಹಕ್ಕುನಾಶವಾಗಬಾರದೆಂಬುದೇ ಇದರ ಉದ್ದೇಶವಾಗಿತ್ತು. ಪ್ರತಿ 
ವಾದಿ ಹಕ್ಕನ್ನು ಒಪ್ಪಿ ಕೊಂಡರೆ ಅವಧಿಪರಿಮಿತಿ ಅನ್ವ್ಯಯಿಸುತ್ತಿರಲಿಲ್ಲ. 

ನ್ಯಾಯ ಉಚಿತವಾಗಿ ದೊರೆಯುತ್ತಿತ್ತು. ಗೆದ್ದ ಕಕ್ಷಿ ಮಾತ್ರ “ಇತಲಕ್‌' (ಫೀಜು) 
ಕಟ್ಟಬೇಕಾಗುತ್ತಿತ್ತು. ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯದ ವಶದಲ್ಲಿದ್ದ ಆಸ್ತಿಯಿಂದ 
ಫೀಜನ್ನು ಮುರಿದುಕೊಳ್ಳಲಾಗುತ್ತಿತ್ತು. 

ಇಸ್ಲಾಮಿ ನ್ಯಾಯ ಎಷ್ಟೆ ಸೇ ಕಟ್ಟುನಿಟ್ಠಾ ಗಿದ್ದ ರೂ, ಅದು ಮಾರ್ಪಾಡು ಹೊಂದಿ 
ಬೆಳೆಯಲು ಸದಾ ಅವಕಾಶವಿತ್ತು. ಅಕ್ಬರನ ಕಾಲದಲ್ಲಿ ಅದು ಹೊಸ ದಾರಿಯನ್ನೇ ಹಿಡಿಯಿ 
ತೆಂದು ಹೇಳಬಹುದು. "ಇಜ್ಮಾ' (ಒಟ್ಟಭಿಪ್ರಾಯ) ಮತ್ತು "ಇಜ್ಜೆಹಾದ್‌' (ಜಿಜ್ಞಾಸೆ) 
ಪದ್ಧತಿಯಿಂದಾಗಿ ಅನೇಕ ಮಾರ್ಪಾಡುಗಳುಂಟಾದುವು. 


ಲಕ ಟ್‌ ತೆಲಗಾವಿ 


ಚಿತ್ರದುರ್ಗದ ಪಾಳೆಯಗಾರರು ಮತ್ತು 
ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನ ಸಂಬಂಧ" 


ಚಿತ್ರದುರ್ಗದ ಪಾಳೆಯಗಾರರು ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದ ಸ್ಥಾನವನ್ನು 
ಪಡೆದುಕೊಂಡಿದ್ದಾರೆ. ಇವರ ಮೂಲಪುರುಷ ಚಿತ್ರನಾಯಕನೆಂದು ಹೇಳಲಾಗಿದೆ. ಆದರೆ 
ಚಿತ್ರದುರ್ಗದ ಭವ್ಯ ಇತಿಹಾಸ ಪ್ರಾರಂಭಗೊಳ್ಳುವುದು ಕಾಮಗೇತಿ ಮತ್ತಿ ತಿಮ್ಮಣ್ಣನಾಯಕನ 
ಆಳ್ವಿಕೆಯಿಂದ (1568 ರಿಂದ 1587). ಇವನಿಗೆ “ಹಗಲು ಕಗ್ಗೊಲೆಯ ಮಾನ್ಯ' ಎಂಬ 
ಬಿರುದಿತ್ತು ; ಇವನು ಮದಕರಿನಾಯಕನೆಂಬ ಅಭಿಧಾನದಿಂದಲೂ ಕರೆಯಲ್ಪಟ್ಟಿ ದ್ದಾನೆ. ಇವನ 
ಆಳ್ವಿಕೆಯ ಕಾಲದಿಂದ, ಅಂದರೆ ವಿಜಯನಗರದವರಿಂದ ಚಿತ್ರದುರ್ಗದ ನಾಯಕನಾಗಿ ಇವನು 
ನೇಮಕಗೊಂಡ ಅನಂತರ 1568 ರಿಂದ 1779ರ ವರೆಗೆ ಪಾಳೆಯಗಾರರು ಚಿತ್ರದುರ್ಗವನ್ನು 
ರಾಜಧಾನಿಯನ್ನಾಗಿಸಿಕೊಂಡು ಕೇವಲ ಆ ಜಿಲ್ಲೆಯಲ್ಲಿಯೇ ಅಲ್ಲದೆ ಶಿವಮೊಗ್ಗ, ತುಮಕೂರು, 
ಬಳ್ಳಾರಿ, ರಾಯದುರ್ಗ ಜಿಲ್ಲೆಗಳಲ್ಲಿಯೂ ತಮ್ಮ ಆಳ್ವಿಕೆ ನಡೆಸಿ, ಸಮಕಾಲೀನ ಪಾಳೆಯಪಟ್ಟು 
ಗಳಷ್ಟೆ ಧನದಲ್ಲಿಯೂ ಬಲದಲ್ಲಿಯೂ ಸಮರ್ಥರೆನಿಸಿದ್ದರು. ಇತರ ರಾಜ್ಯಗಳೊಂದಿಗೆ ಇವರು 
ಇಟು ಕೊಂಡಿದ್ದ ರಾಜಕೀಯ ಮತ್ತ್ತು ವೈವಾಹಿಕ ಸಂಬಂಧಗಳು, ನಡೆಸಿದ ಕಾಳಗಗಳು, 
ನಿರ್ಮಿಸಿದ ಕೋಟೆ ಕೊತ್ತಲ, ದೇವ ಮಂದಿರಗಳು-ಇವನ್ನು ಕುರಿತ ಅವರ ಕಾಲದ ಉಜ್ವಲ 
ಇತಿಹಾಸ ಕೂತೂಹಲಕಾರಿಯಾಗಿದೆ. ಮರಾಠರೊಡನೆ ಇಟ್ಟುಕೊಂಡಿದ್ದ ಸಂಪರ್ಕ, ಮೈ ಸೂರಿನ 





*ಶಿವಮೊಗ್ಗ ಜಿಲ್ಲೆ ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನದವರು ಆ ಪೀಠದ ಇಪ್ಪತ್ತೆರಡ 
ನೆಯ ಅಧಿಪತಿಗಳಾದ ಶ್ರೀ ಸಚ್ಚಿದಾನಂದ ಶಂಕರ ಭಾರತೀ ಸ್ವಾಮಿಗಳ ಪೀಠಾ 
ರೋಹಣ ರಜತೋತ್ಸವ ಕಾಣಿಕೆಯಾಗಿ ಸಮರ್ಪಿಸಿದ "ಪ್ರಾಚೀನ ಶಾಸನ ಲೇಖನ ಸಂಗ್ರಹ 
(ಭಾಗ 1, 1965)ವನ್ನು ಆಧಾರವಾಗಿಟ್ಟುಕೊಂಡು ಈ ಲೇಖನವನ್ನು ಬರೆಯಲಾಗಿದೆ. ಈ 
ಲೇಖನ ಸಂಗ್ರಹದಲ್ಲಿ ಚಿತ್ರದುರ್ಗ ಪಾಳೆಯಗಾರರ ಒಟ್ಟು ಇಪ್ಪತ್ನಾಲ್ಕು ದಾನ ಶಾಸನ ಮತ್ತು 
ನಿರೂಪಗಳು ಪ್ರಕಟವಾಗಿವೆ. ಅವು ಚಿತ್ರದುರ್ಗ ಪಾಳೆಯಪಟ್ಟಿನ 5ನೆಯ ಅರಸನಾದ ಕಸ್ತೂರಿ 
ಚಿಕ್ಕಣ್ಣ ನಾಯಕನಿಂದ ಕಡೆಯ ಮದಕರಿನಾಯಕನ ವರೆಗಿನ ಕಾಲಕ್ಕೆ ಸಂಬಂಧಿಸಿದವುಗಳಾಗಿವೆ. 
ಚಿತ್ರದುರ್ಗವೇ ಅಲ್ಲದೆ ಇತರ 16 ಪಾಳೆಯಪಟ್ಟುಗಳಿಗೆ ಸಂಬಂಧಿಸಿದ ಲೇಖನಗಳೂ ಈ 
ಸಂಪುಟದಲ್ಲಿ ಅಡಕಗೊಂಡಿವೆ. | 

ಚಿತ್ರದುರ್ಗದ ಪೂರ್ವ ದಿಕ್ಕಿನಲ್ಲಿ ನೆಲೆಗೊಂಡಿರುವ ಶ್ರೀ ಕೂಹಲೀ ಶೃಂಗೇರಿ ಮಠ 
ಪಾಳೆಯಗಾರರ ಕಾಲದಲ್ಲಿ ನಿರ್ಮಾಣಗೊಂಡಿತು. ಇದೀಗ ಮಠದ ಆಧುನಿಕ ಕಟ್ಟ ಕಡ ಆ 
ಸ್ಥ 


ಳದಲಿದೆ, 
ಛು ೧೧ 


೨೪ | ಮಾನವಿಕ ಕರ್ಣಾಟಕ 


ಹೈದರ್‌ ಅಲಿಯೊಡನೆ ನಡೆಸಿದ್ದ ವ್ಯವಹಾರ ಇವು ಚಿತ ದುರ್ಗ ಪಾಳೆಯಗಾರರ ರಾಜಕೀಯ 
ಚತುರತೆಗೆ ಸಾಕ್ಷಿಯಾಗಿವೆ. ಅಲ್ಲದೆ ಅವರು ಅನುಸರಿಸಿದ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ 
ನೀತಿಗಳೂ ಏನರ ಆಡಳಿತ ಪದ್ಧ ತಿಯನ್ನು ಖಚಿತವಾಗಿ ಗುರುತಿಸಲು ಸಾಧಕವಾಗಿವೆ. 

ಚಿತ್ರದುರ್ಗ ಪಾಳೆಯಗಾರರ ಧಾರ್ಮಿಕ ಇತಿಹಾಸವನ್ನೊಮ್ಮೆ ಅವಲೋಕಿಸಿದಾಗ 
ಮೂಲದಿಂದಲೂ ಅವರು ವಾಲ್ಮೀಕಿ ಮತದವರಾಗಿದ್ದರು; Ee ನರಸಿಂಹಸ್ವಾಮಿ, 
ಕಂಪಳದೇವರು, ಸಿದ್ದಯ್ಯ, ರಂಗಯ್ಯ, ಚಿತ್ತ ಶ್ರ ದೇವರು ಎಂಬ ಮನೆದೇವರುಗಳನ್ನು ಆರಾಧಿಸು 
ತ್ತಿದ್ದರು ಎಂಬುದು ತಿಳಿದುಬರುತ್ತದೆ. ತಮ್ಮ ಮನೆದೇವರುಗಳ ಹೆಸರಿನಲ್ಲಿ ಅವರು ಗ್ರಾಮ 
ಗಳನ್ನು ಕಟ್ಟಿಸಿ ದತ್ತಿಗಳನ್ನು ಬಿಟ್ಟುಕೊಟ್ಟರು. ಪಾಳೆಯಪಟ್ಟಿನ 5ನೆಯ ದೊರೆ ಚಿಕ್ಕಣ್ಣ 
ನಾಯಕ ಮತ್ತು 12ನೆಯ ದೊರೆ ಬಿಚ್ಚು ಕತ್ರಿ ಭರಮಣ್ಣ ನಾಯಕರುಗಳ ಕಾಲದಲ್ಲಿ ರಾಜ 


ಕುಟುಂಬದ ಕೆಲವರು ವೀರಶೈವ ಮತಾವಲಂಬಿಗಳಾದುದು. ಗಮನಕ್ಕೆ ಬರುತ್ತದೆ. ಆದರೆ: 


ಕೆಲವು ಅರಸರು ವೀರಶೈವ 'ಮತವನ್ನೂ ಆ ಮತದ ಪೀಠಾಧಿಕಾರಿಗಳನ್ನೂ ಕಡೆಗಣಿಸಿದ 
ಉದಾಹರಣೆಗಳೂ ಇವೆ. "8ಲವೊ ಅರಮನೆ _ಗುರುಮನೆಗಳ ನಡುವಣ ಬಾಂಧವ್ಯ ಸುಗುಮ 
ವಾಗಿರುತ್ತಿರಲಿಲ್ಲ. 

ಪ ಪಾಳೆಯಗಾರರು ಮೊದಲಿನಿಂದಲೂ ಬಾ ಹೈ ಣ ಮತಾವಲಂಬಿಗಳಾಗಿದ್ದ ರೆಂಬುದಕ್ಕೆ, 
ಅಂದರೆ ಬಾ _)ಹ್ಮಣರನ್ನು ತಮ್ಮ ಗುರುಗಳನ್ನಾಗಿ ಒಪ್ಪಿ ಅವರನ್ನನುಸರಿಸುತ್ತಿ ದ್ದ ರೆಂಬುದಕ್ಕೆ 


ಹಲವು ಆಧಾರಗಳು ಸಿಕ್ಕುತ್ತವೆ. ಇವರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯಗಳಲ್ಲಿ 
ಕಂಡುಬರುವ ಕೆತ್ತನೆಗಳಲ್ಲಿ ಶೈ ಓವಮತವನ್ನು ಪ್ರತಿನಿಧಿಸು ಪ್ರರುಷಾಮ್ಗ ಗ ಒಂದು ಮುಖ್ಯ 
ಉದಾಹರಣೆಯೆನ್ನ ಬಹುದು. ಇವರಿಗೆ ೫008 ಪ್ರಧಾನಿಗಳಾಗಿರುತ್ತಿ ದ್ದ ವರು 


ಬ್ರಾಹ್ಮಣರು. ಪ್ರಧಾನರಿಗೂ ಅಗ್ರಹಾರಗಳಿಗೂ ಈ ನಾಯಕರು ಬಿಟ್ಟುಕೊಟ್ಟ ದತ್ತಿ ಧರ್ಮ 
ಗಳಿಗೆ ಅಧಾರವಾಗಿ ಶಿಲಾಶಾಸನ, ತಾಮ್ರಪಟ ಶಾಸನಗಳು ಅನೇಕವಿವೆ. 

ಪ್ರಸ್ತುತ ಲೇಖನದಲ್ಲಿ ಚಿತ್ರದುರ್ಗ ಪಾಳೆಯಗಾರರು ಶ್ರೀ ಕೂಡಲೀ ಶೃಂಗೇರಿ 
ಸಂಸ್ಥಾನದೊಡನೆ ಹೊಂದಿದ್ದ ಧಾರ್ಮಿಕ ವ್ಯ ವಹಾರವನ್ನು ಕುರಿತು ಬೆಳಕು ಜೆಲ್ಲಲು ಯತ್ನಿಸೆ 
ಲಾಗಿದೆ. ಧರ್ಮಗುರುಗಳ "ಬಗ್ಗೆ ಈ ಪ ಪಾಳೆಯಗಾರರಲ್ಲಿ ಇದ್ದ ಶ್ರದ್ಧೆ ಭಕ್ತಿಗಳನ್ನೂ ಇಲ್ಲಿ 
ಗುರುತಿಸಲು ಪ್ರಯತ್ನ ಪಡಲಾಗಿದೆ. 

ಶ್ರೀ ಕೂಡಲೀ ಶೃ ೦ಗೇರಿ ಮಠ ಶಿವಮೊಗ್ಗ ದ ವಾಯವ್ಯಕ್ಕೆ ಸುಮಾರು ಒಂಬತ್ತು 

ಮೈಲಿಗಳ ದೂರದಲ್ಲಿ ನೆಲೆಗೊಂಡಿರುವ ಪುಣ್ಯಕ್ಷೇತ್ರ. 'ತುಂಗಾ ಭದ್ರಾ "ನದಿಗಳ ಸಂಗಮ ಸ್ಥ ಳದಲ್ಲಿ 
ಸ್ದಾ ಗಳೆ. ಈ ಮಠವನ್ನು ಕೆಳದಿ ಸಂಸ್ಕಾ ನದ 6 ನೆಯ ಅರಸು ಹಿರಿಯ ವೆಂಕಟಪ್ಪ 
ನಾಯಕನ (1582-1629) ಸಮಕಾಲೀನರಾಗಿದ್ದ ಅಮ್ಮಾ; ಜಿ ಸ್ವಾ ಮಿಯೆಂಬವರು ಸ್ಕಾ ಪಿಸಿದ 
ರೆಂದೂ 1546ರಿಂದ 1586ರ ವರೆಗೆ ಈ ಮಠದ ವೀತಾಧಿಕಾರಿಗಳಾಗಿದ್ದ (ಪ್ರಥಮ) 
ನರಸಿಂಹ ಭಾರತೀ ಸ್ವಾ ವಿಗಳೇ ಇವರೆಂದೂ ಮಠದ ಪೂರ್ವೇತಿಹಾಸದಿಂದಲೂ “ತೆರ ಆಧಾರ 
ಗಳಿಂದಲೂ A ಶುಕ್ರ ದೆಯೆಂಬುದಾಗಿ ಹೇಳಲಾಗಿದೆ. ಈ ಸಂಸ್ಕಾ ಸ 18 ಮತ್ತು 19 
ನೆಯ ಶತಮಾನಗಳಲ್ಲಿ ಮರಾಠಾ ಪೇಶ್ವೆಗಳ ಕಾಲದಲ್ಲಿ ಅತ್ಯುನ್ನತ "ಸ್ಕಾ ನ ಪಡೆದಿತ್ತು. 





x M.A.R.1945, p.82;E.C.VIl, ೫೩೭3, ೫೦. 81, 


p. 83 
2 M.A.R. 1945p. 8! 


ಚಿತ್ರದುರ್ಗದ ಪಾಳಯಗಾರರು ಮತ್ತು ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನ ಸಂಬಂಧ ೨೫ 
ಚಿಕ್ಕಣ್ಣನಾಯಕ (1675-1686) 


ಚಿತ್ರದುರ್ಗದ ಪಾಳೆಯಗಾರರ ಮೂಲ ಗುರುಗಳು ಶ್ರೀಕೂಡಲೀ ಶೃಂಗೇರಿ ಜಗದ್ಗುರು 
ಗಳಂದೇ ತಿಳಿದುಬರುತ್ತದೆ.* ಪಾಳೆಯಪಟ್ಟಿನ 5ನೆಯ ದೊರೆ ಕಸ್ತೂರಿ ಚಿಕ್ಕಣ್ಣನಾಯಕನ 
ಕಾಲದಿಂದ ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನಕ್ಕೆ ಈ ಪಾಳೆಯಗಾರರು ಭಕ್ತಿಭಾವದಿಂದ 
ನಡೆದುಕೊಳ್ಳಲಾರಂಭಿಸಿದರೆಂದು ತೋರುತ್ತದೆ. ಏಕೆಂದರೆ ಮಠದ ಅಧೀನದಲ್ಲಿರುವ ನಿರೂಪ, 
ದಾನಶಾಸನಗಳು ಈ ನಾಯಕನ ಕಾಲದಿಂದ ಲಭ್ಯಗೊಳು ತ್ತವೆ. ಅವನಿಗಿಂತಲೂ ಹಿಂದಿನ 
ಅರಸರು ಮಠದೊಂದಿಗೆ ಸಂಬಂಧವಿರಿಸಿಕೊಂಡಿದ್ದರೇ, ಇಲ್ಲವೇ ಎಂಬುದನ್ನು ಕುರಿತು ಬೆಳಕು 
ಹಾಯಿಸಲು ಪ್ರಯತ್ನಿಸಬೇಕಾಗಿದೆ. 

ಚಿಕ್ಕಣ್ಣನಾಯಕ ಚಿತ್ರದುರ್ಗ ಸಂಸ್ಥಾ ನವನು ಸ ಸುಮಾರು ಹನ್ನೊಂದು ವರುಷಗಳ ಕಾಲ 
ಪಾಲಿಸಿದ. ಈ ಅವಧಿಯಲ್ಲಿ ಅವನು ಷಂಷೇರ್‌ಖಾನ್‌, ರಣದುಲ್ಲಾ ಖಾನ್‌ ಇವರೇ ಮೊದ 
ಲಾದ ಮೊಗಲ್‌ ಅಧಿಕಾರಿಗಳೊಡನೆ ಹೋರಾಟ ನಡೆಸಿದನಲ್ಲದೆ, ಅಕ್ಕಪಕ ದಸ ಸಂಸ್ಥಾ ನಗಳಾದ 
ಹರಪನಹಳ್ಳಿ, ಇಕ್ಕೇರಿ, ರಾಯದುರ್ಗ, ಗೋಲ್ಕೊಂಡ ಮತ್ತು ತರೀಕೆರೆ ಈ ಪ್ರದೇಶಗಳ 
ಅರಸರುಗಳ ವಿರುದ ವೂ ಯುದ್ಧ ಸಾರಿದ ; ಜಯ ಗಳಿಸಿದ. 

ಆದರೆ ಧಾರ್ಮಿಕವಾಗಿ ಇವನ ಕಾಲದಲ್ಲಾದ ಬದಲಾವಣೆ ಇತಿಹಾಸದೃಷ್ಠಿ ಯಿಂದ 
ಮುಖ್ಯವಾದುದು. ಚಿಕ ಣ್ಣಿನಾಯಕನೂ ಸೇರಿದಂತೆ ರಾಜ ಕುಟುಂಬದವರು 678ರಲ್ಲಿ 
ಬಳಗದ ಕೈಯಿಂದ ಶಿವದೀಕ್ಷೆಯನ್ನು ತೆಗೆದುಕೊಂಡು ಲಿಂಗವನ್ನು ಕಜ್ಟಿಸಿಕೊಂಡರು. 
ಇವರುಗಳಿಗೆ ಪಾದಪಾಲಿಸುವುದಕ್ಕೆ ಉಗ್ರ ಚನ್ನವೀರ ದೇವರೆಂಬ ವಿರಕ್ತ ಜಂಗಮರಿಗೆ ಗೊತ್ತು 
ಮಾಡಿ ಲಾಳಕೋಟೆ ಬಾಗಿಲಲ್ಲಿ (ಚಿತ್ರದುರ್ಗ ಕೋಟೆಯ ದಕ್ಷಿಣ ದಿಕ್ಕಿಗಿರುವ ನರಸಿಂಹನ 
ಬಾಗಿಲಲ್ಲಿ) ಇವರಿಗೆ ಒಂದು ಕಲ್ಲುಮಠ ಕಟ್ಟಿ ಸಿಕೊಟ್ಟಿದ್ದರು. ಆದರೆ ಅದೇ ವರುಷ ವೀರಶೈವ 
ಮತ ಸರಿಬೀಳದೆ ಹೋದುದರಿಂದ ರಾಜಪರಿವಾರದವರೆಫಿರೂ ಲಿಂಗವನ್ನು ತೆಗೆದುಬಿಟ್ಟರು. | 

ಇದರಿಂದ ತಿಳಿದುಬರುವುದೇನೆಂದರೆ, ಚಿತ್ರದುರ್ಗದಲ್ಲಿ ಇಮ್ಮಡಿ ಚು 
ರಾಜೇಂದ್ರರು ಬ್ಬ ಹನ ಒಠವನ್ನು ಸ್ಥಾಪಿಸುವ ಮೊದಲೆ ಕೆಲವು ಜಂಗಮರು "ಇಲ್ಲಿ ನೆಲೆಸಿದ್ದು, 
ರಾಜ ಮತ್ತು ಅವನ ಪರಿವಾರವನ್ನು ವೀರಶೈವ ಮತಾವಲಂಬಿಗಳಾಗುವಂತೆ ಪ್ರಭಾವ ಬೀರ 
ದ್ವರು. ಅನಂತರ ರಾಜನೊಂದಿಗೆ. ಚ ಕುಟುಂಬದವರು ಆ ಮತವನ್ನು ತ್ಯಜಿಸಿದುದರ 
ಹಿನ್ನೆ ಲೆಯಾಗಲಿ, ಕಾರಣವಾಗಲಿ ತಿಳಿದುಬರುವುದಿಲ್ಲ. ಈ ಧಾರ್ಮಿಕ ವ್ಯ ವಹಾರದಲ್ಲಿ ಗ್ರ 
ಚೆನ್ನ ವೀರ ದೇವರ ಪಾತ್ರವನ್ನು ಪರಿಶೀಲಿಸುವುದು ಸೂಕ್ತೆವೆಂದು ತೋರುತ್ತ ದೆ. 

1678 ರಲ್ಲಿ ಚಿಕ್ಕಣ್ಣನಾಯಕ ಶ್ರೀ ಕೂಡಲೀ ಶೃಂಗೇರಿ ಮಠಕ್ಕೆ ಲೇಖನ ನೀಡುವ 
ಕಾಲಕ್ಕೆ ಮಠಕ್ಕೆ ಗುರುಪರಂಪರೆಯಲ್ಲಿ 7ನೆಯ ಪಟ್ಟಾಧಿಕಾರಿಗಳಾಗಿದ್ದ ವರು (ದ್ವಿತೀಯ) 





* ರಾಜಾ ಬಿಚ್ಚುಕತ್ತಿ ಪರಶುರಾಮನಾಯ್ಕ್‌-ಚಿತ್ರದುರ್ಗದ ಗಜಕೇಸರಿ (ಭಾಗ 1) 
1961, ಪು. 137 

4 ಎಂ. ಎಸ್‌, ಪುಟ್ಟಣ್ಣ ಚಿತ್ರದುರ್ಗದ ಪಾಳೆಯಗಾರರು, 1924, ಪು. 29 , 
Chitradurga District Gazetteer (Ed B.N. Sri ಸ "1967 
p. 55 ಚಿತ್ರದುರ್ಗ ಇತಿಹಾಸದ ಅಪ್ಪಕಟಿತ ದಾಖಲೆಗಳಲ್ಲೂ ಈ ಸಂಗತಿ ಉಕ್ತವಿದೆ. 


೨೬ " ಮಾನವಿಕ ಕರ್ಣಾಟಕ 


ಶ್ರೀ ಶಂಕರ ಭಾರತೀ ಸ್ವಾಮಿಗಳವರು (1673-1714) ಲೇಖನದ ಪ್ರಕಾರ ನಾಯಕ 1678 
ರಲ್ಲಿ ಚಿತ್ರದುರ್ಗ ಪಾಳೆಯಪಟ್ಟಿಗೆ ಸೇರಿದ ಬಾಗೂರು ಸೀಮೆಯೊಳಗಿನ ಮಾರಬಗಟ್ಟೆ ಎಂಬ 
ಗ್ರಾಮವನ್ನು ಸಂಸ್ಥಾನಕ್ಕೆ ದಾನಮಾಡಿದ.* ಈ ಲೇಖನದ ಪ್ರಾರಂಭದಲ್ಲಿ ಶೃಂಗೇರಿ ಶ್ರೀ 
ವಿದ್ಯಾಶಂಕರ ದೇವರನ್ನು ಹೊಗಳಿ, ಅವರ ಶ್ರೀಪಾದ ಪದ್ಮಾರಾಧಕರಾದ ಶ್ರೀ ನರಸಿಂಹಭಾರತೀ 


b 


ಸ್ವಾಮಿಗಳನ್ನು ಸ್ತುತಿಸಿ, ಕಡೆಗೆ ಅವರ "ಕರಕಮಲ ಸಂಜಾತರಾದ ಶೃಂಗೇರೀ ಶ್ರೀ ಶಂಕರ 

ಭಾರತೀ ಸಾವಿ ಳೈಯ್ಯನವರ ದಿವ್ಯ ಶ್ರೀಪಾದಪದ್ಮಂಗಳಿಗೆ?..-ಎಂದು ಗೌರವದಿಂದ 
ರು ಜ್ಜ 

ಸಂಬೋಧಿಸಿ, ಅನಂತರ ದಾನಕೊಟ್ಟಿರುವುದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಮಾರಬಗಟ್ಟೆ 


ಜಃ 


ಯನ್ನು ದಾನಕೊಡುವ ಮೊದಲು ಸ್ತಾಮಿಗಳು ಕಳುಹಿಸಿದ ಉಡುಗೊರೆ, ವಿಭೂತಿ, ಪ್ರಸಾದ 
ತ 

ವನ್ನು ಸ್ನೀಕರಿಸಿ, ಮಾರಬಗಟ್ಟೆ, ಗ್ರಾಮವನ್ನು *ಕೃಷ್ಣ್ಧಾರ್ಪಣವಾಗಿ ಧಾರೆನೆರೆದು' ನಾಲ್ಕು 
CC W ಲ' ಅ ಹ ರ 

ಮೂಲೆಗೂ ವಾಮನ ಮುದ್ರೆಕಲ್ಲು ನಡೆಸಿ ದಾನಪಟ್ಟೆಯನ್ನು ಬರೆಸಿಕೊಟ್ಟು ಸಂಗಡ ಸ್ವಾಮಿ 

ಗಳಿಗೆ ಉಡುಗೊರೆಯನೂ ಸ್ವಾಮಿಗಳಿಂದ ಉಡುಗೊರೆ, ವಿಭೂತಿ, ಪ್ರಸಾದಗಳನ್ನು ತಂದ 

ಊ 
ಬ್ರಹ್ಮಾಭಟ್ಟರೆಂಬುವರೊಂದಿಗೆ.... ಕಳುಹಿಸಿಕೊಡುತ್ತಾನೆ. _ 


ಣಿ 


ಚ್ಹುಕತ್ತಿ ಭರಮಣ್ಣನಾಯಕ (1689-1720) 
] 


ಬಿಚ್ಚುಕತ್ತಿ ಭರಮಣ್ಣನಾಯಕ ಸುಮಾರು 31 ವರ್ಷಗಳ ಕಾಲ ಚಿತ್ರದುರ್ಗ 

ಸಂಸಾ ನದ 12 ನೆಯ ದೊರೆಯಾಗಿ ಆಳ್ಲಿಕೆ ನಡೆಸಿದ. ಇವನು ಪಟ್ಟಕ್ಕೆ ಬರುವ ಮುನ 
ಉ ಯ ಊಟ ಷಿ 
ಚಿತ್ರದುರ್ಗದಲ್ಲಿ ದುರಾಡಳಿತ ಪ್ರಾರಂಭವಾಗಿತ್ತು ; ರಕ್ತಕ್ರಾಂತಿ ಆರಂಭಗೊಂಡಿತ್ತು. 


'ಮುದ್ದಣ್ಣನೆಂಬ ದಳವಾಯಿ ಬಲಿಷ್ಮನಾಗಿ ಅರಸನನ್ನು ಮೂಲೆಗೊತ್ತಿ ತಾನೇ ಸರ್ವಾಧಿಕಾರಿ 
— 


L 


ರ ಗ 


ಕಿತ 
೪ 
ಖಿ 
Hl. 
33 
ತ 
೭ 
£° 
೦ 
2] 
© 
et 
el 
ಸು 
ಲ 
೧ 
CL, 
fl 
ರ 
ತ್ತಿ 
Cl 
ಲ 
yA 
ಫ್ರಾ 
ಲ 
ce 
೬ 
ತ್ರ 


ಸ ನಿಷ ಪಂತ ದಳವಾಯಿ 
ಗಳು ಸಮಯ ಸಾಧಿಸಿ, ಉಪಯಾಂತರದಿಂದ ಮುದ್ದಣ್ಣನನ್ನೂ ಅವನ ತಮ್ಮಂದಿರನ್ನೂ 


ಸೆರೆಹಿಡಿದು ಕೊಂದುಹಾಕಿದರು ಮುದ್ದಣ್ಣನ ಉಪಟಳದಿಂದ ತಾತ್ಕಾಲಿಕವಾಗಿ ಬಿಳಿಚೋಡು 
ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದ ಚಿತ್ರದುರ್ಗದ ಸಿಂಹಾಸನಕ್ಕೆ ಹಕ್ಕುದಾರನಾದ ಭರಮ 
ನಾಯಕನನ್ನು ಕರೆತಂದು ಪಟ್ಟಗಟ್ಟಿ ದರು ಈ ಹಿನ್ನೆಲೆಯಲ್ಲಿ ಭರಮಣ್ಣ ನಾಯಕ 
ಚಿತ್ರದುರ್ಗದ ಅರಸನಾಗಲು ವೀರಶೈವ ಮತದ ಗುರುಗಳು ಆಶೀರ್ವಾದ ಮಾಡಿದರೆಂದು 
ಶಿಳಿದುಬರುತ್ತದೆ. 

ಭರಮಣ್ಣನಾಯಕ ಮತ್ತು ವೀರಶೈವ ಗುರುಗಳ ಸಂಬಂಧವನ್ನು ಕೆಲವು ಮಾತುಗಳಲ್ಲಿ 
ಇಲ್ಲಿ ಪ್ರಸ್ತಾಪಿಸುವುದು ಉಚಿತವಾಗಿ ತೋರುತ್ತದೆ. ಭರಮಣ್ಣನನ್ನು ಚಿತ್ರದುರ್ಗದ 
ರಾಜನಾಗುವೆಯೆಂದು ಆಶೀರ್ಪದಿಸಿದವರು ಚಿತ್ರದುರ್ಗ ಬೃಹನ್ಮಠದ ಪರಂಪರೆಯಲ್ಲಿ 
ಎಂಟನೆಯವರಾಗಿ ಪಟಾ ಧಿಕಾರವನ್ನು ಹೊಂದಿದ ಮುರಿಗೇಂದ್ರ ರಾಜೇಂದ್ರರು (ಸಂ. 
See 

॥ 


ಚಿತ್ರದುರ್ಗದ ಪಾಳೆಯಗಾರರು ಮತ್ತು ಶ್ರೀ ಕೂಡಲೀ ಶೃಂಗೇರಿ ಸಂಸ್ಕಾ ಸ್ಥಾನ ಸಂಬಂಧ ಫಹ: 


1640-1710). ಅನಂತರ ಮುರಿಗೇಂದ್ರರು ಮೈಸೂರು, ದೆಹಲಿ, ಹೈದರಾಬಾದ್‌ ಈ 
ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಂಡು ಹತ್ತಾರು ವರ್ಷಗಳ ತರುವಾಯ ಚಿತ್ರದುರ್ಗಕ್ಕೆ 
ಹಿಂತಿರುಗಿದಾಗ ಭರಮಣ್ಣನಾಯಕ ಅರಸನಾಗಿ ಆಡಳಿತ ನಿರ್ವಹಿಸುತ್ತಿದ್ದ. ಇವನು 
ಮುರಿಗೇಂದ್ರರನ್ನು ಗೌರವದಿಂದ ಸ್ವಾಗತಿಸಿ, ಅವರ ಮೇಲಿನ ಪೂಜ್ಯಭಾವದಿಂದ ಬೆಟ್ಟದ 
ಮೇಲಿನ ಸಂಪಿಗೆ (ಚಂಪಕ) ಸಿದ್ದೇಶ್ವರ ದೇವಾಲಯದ ಪಕ್ಕದಲ್ಲೆ ಕುಸರಿಕಲೆಯ ಕಲ್ಲಿನ 
360 ಅಂಕಣಗಳ ವಿಸಾ ಿರವುಳ್ಳ ಒಂದು ದೊಡ್ಡ ಮಠವನ್ನು ಕಟ್ಟಿ ಸಿಕೊಟ್ಟ. ? ಅನಂತರ 
ಬೆಟ್ಟದಿಂದ ಅನತಿ ದೂರದಲ್ಲಿ ಅವರಿಗಾಗಿ (ಇಂದು ಶ್ರೀ ಬೃ ಹನ್ಮ ಠ ಸಂಸ್ಥಾ ನವೆಂದು ಕರೆಯ 
ಲ ಹತ್ತಿರುವ) ಮತ್ತೊಂದು ಮಠವನ್ನು ನಿರ್ಮಿಸಲಾಯಿತು. ಅಲ್ಲಬೆ ಭರಮಣ್ಣ ನಾಯಕ 
ತನ್ನ ಏಳು ಮಂದಿ ಮಕ್ಕಳ ಪೈಕಿ ಒಬ್ಬನನ್ನು ಮುರುಘರಾಜೇಂದ್ರ ಮಠಕ್ಕೆ 'ಕೊಟ್ಟ.3 
ಇದರಿಂದಲೂ ಮುರಿಗೇಂದ್ರರ ಬಗ್ಗೆ ನಾಯಕ ಇಟ್ಟಿದ್ದ ನಂಟಿನ ವ್ಯಕ್ತ 
ಪಡುತ್ತವೆ. 

ವೀರಶೈವ ಜಗದು ರುಗಳವರಲ್ಲಿ ಭಕ್ತಿಭಾವದಿಂದ ನಡೆದುಕೊಂಡಂತೆಯೇ ಶ್ರೀ ಕೂಡಲೀ 
ಶೃಂಗೇರಿ ಜಗದ್ಗು ರುಗಳವರಲ್ಲಿಯೂ ಪೂಜ್ಯಭಾವದಿಂದ ನಾಯಕ ವರ್ತಿಸುತ್ತಿದ್ದ. 1689ರಲ್ಲಿ, 
ಅಂದರೆ ಅವನು ಪಟ್ಟಕ್ಕೆ ಬಂದ ವರ್ಷವೇ, ಚಿತ್ರದುರ್ಗ ಸೀಮೆಯ ಜಾಜೂರು ಹೋಬಳಿ 
ಯೊಳಗಿನ ಹನುಮನಹಳ್ಳಿ ಎಂಬ ಗ್ರಾಮವನ್ನು ಶೃಂಗೇರಿ ಮಠಕ್ಕೆ ಬಿಟ್ಟುಕೊಟ್ಟು ದಾನಪತ್ರ 
ವನ್ನು ಬರೆಯಿಸಿಕೊಡುತ್ತಾ,39 ತನ್ನ ಹಿರಿಯರುಗಳಿಗೆ ಪುಣ್ಯಸುಕೃತವಾಗಬೇಕೆಂದು ಸ್ವಾಮಿ 
ಗಳನ್ನು ಬರಮಾಡಿಕೊಂಡು, ಪಾದಪೂಜೆಯನ್ನು ಮಾಡಿ, ಮುತ್ತು ರತ್ನಾ ಭರಣಗಳನ್ನು 
ಅರ್ಪಿಸಿ ಅನಂತರ ಮೇಲ್ಕಂಡ ಗ್ರಾಮವನ್ನು ದಾನವಾಗಿತ್ತನೆಂದು ತಿಳಿಯುತ್ತದೆ. ಈ 
ದಾನಶಾಸನದಲ್ಲಿ ನಾಯಕ ವಂಶಪಾರಂಪರ್ಯವಾಗಿ ಬಂದ "ವಾಲ್ಮೀಕಿಗೋತ್ರದ ಶ್ರೀಮನ್ಮಹಾ 
ನಾಯಕಾಚಾರ್ಯ” ಎಂಬ ತನ್ನ ಗೋತ್ರವನ್ನೂ ಬಿರುದನ್ನೂ ಬಳಸುತ್ತಾನೆ ; ತನ್ನ ಕಾಮ 
ಗೇತಿ ವಂಶವನ್ನೂ ಪ್ರಸ್ತಾಪಿಸುತ್ತಾನೆ. 





8 ಎಲ್‌. ಬಸವರಾಜು (ಸಂ), "ಮಹಾದೇವನ ಮಹಾಲಿಂಗೇಂದ್ರ ವಿಜಯ, 
1971, ಪೀಠಿಕೆ, ಪು. 63-69; ಚಿತ್ರದುರ್ಗದ ಪಾಳೆಯಗಾರರು, ಪು. 37-38; ಚಿತ್ರದುರ್ಗದ 
ಗಜಕೇಸರಿ, ಪು. NPE ಗ್ರಂಥಗಳಲ್ಲಿ ಭರಮಣ್ಣ ನಾಯಕ ಚಿತ್ರದುರ್ಗದ ಅರಸನಾದ ಬಗ್ಗೆ 
ಬೇರೆ ಬೇರೆ ಹಿನ್ನೆಲೆಗಳನ್ನು ಕೊಡಲಾಗಿದೆ. ಆದರೆ ಅವನು ಮುರುಘರಾಜೇಂದ್ರರ ಆಶೀರ್ವಾದ 
ದಿಂದ ಅರಸನಾಗಿ ಪಟ್ನೂ  ಭಿಪಿಕ್ವನಾದನೆಂದು ಸ 'ಷ್ಟವಾಗಿ ತಿಳಿಸಲಾಗಿದೆ. 

7 ಮಹಾದೇವನ ಮಹಾಲಿಂಗೇಂದ್ರ, ವಿಜಯ, ಪೀಠಿಕೆ, ಪು ಜ.40 ಸ್ವಚ ಿಹನ್ಮಠ 
ವೆಂದು ಹೆಸರು ಬರಲು ಇದೇ ಕಾರಣವೆಂಬುದು ಡಾ. ಬಸವರಾಜು ಅವರ ಅಭಿಪ್ರಾ pa 

8 ಅದೇ 

9 ಹುಲ್ಲೂರು ಶ್ರೀನಿವಾಸ ಜೋಯಿಸ್‌ (ಸಂ), "ಚಿತ್ರದುರ್ಗದ ಬ್ಯ ಪ್ರ ಸರಳ 
ಪು, 51 

೩30 ಪ್ರಾ. ಶಾ. ಲೇ. ಸಂ, ದಾನಶಾಸನ.99, ಪು. 74 

11 ಚಿತ್ರದುರ್ಗದ ಗಜಕೇಸರಿ, ಪು. 141 


೨೮ | ಮಾನವಿಕ ಕರ್ಣಾಟಕ 


ಹಿರೇಮದಕರಿನಾಯಕ (1720-1748) 


ಭರಮಣ್ಣ ನಾಯಕನ ಅನಂತರ ಚಿತ್ರದುರ್ಗದ ಅರಸನಾದವನು ಹಿರೇಮದಕರಿನಾಯಕ. 
ಇವನೂ ಶ್ರೀ ಶಂಕರ ಭಾರತೀ ಸ್ಪಾ ಮಿಗಳಲ್ಲಿ ಗೌರವಾದರಗಳಿಂದ ನಡೆದುಕೊಳ್ಳುತ್ತಿ ಕದ್ದ. ಈತ 
ಅಸಾಧಾರಣ ಪರಾಕ್ರಮಶಾಲಿಯೂ ದೆ ವಭಕ್ತ ನೂ ಆಗಿದ್ದ. ಚಂದ್ರ ವ ಸೀತ ರ ಎಂಬ 
ಸ .ಟಿಕದ ಲಿಂ ಗವನ್ನು ಮಾಡಿಸಿ ಬಹು ಭಕಿ.ಯಿಂದ ಅದನ್ನು ಪೂಜಿಸುತ್ತಿ a 


ಈ ರ ಮ 
ಈತನ ಕಾಲದಲ್ಲಿ ಚಿತ್ರದುರ್ಗ ಸ ಬಿದನೂರುಗಳ ನಡುವೆ ಹಾಗೂ ಇನ್ನಿತರ 
ಪಾಳೆಯಗಾರರ ಮಧ್ಯೆ ಉತ್ತಮ ಸಂಬಂಧವಿರಲಿ ದಾ ಕಾಳಗಗಳು ನಡೆಯುತ್ತಿ ಡುತ ವು. 


ಬಿದನೂರು ಅರಸರು 1741 ರ ರಲ್ಲಿ ಚಿತ್ರದುರ್ಗ ಸಂಸ್ಥಾ i ಸೇರಿದ ರಾಮಗಿರಿ ಕೋಟೆಯನ್ನು 
ಹಿಡಿದರು. 1748ರಲ್ಲಿ ಹರಪನಹಳಿ ಕ ರಾಯಂದುರ್ಗ, ಟ್‌ ಪಾಳೆಯಗಾರರು ರದನೂರು 
ಸೂಚನೆಯಂತೆ ಮಾಯಕೊಂಡದ ಕೋಟೆಗೆ ಮುತ್ತಿಗೆ ಹಾಕಿದರು. ಹಿರೇಮದ 
ನಾಯಕ ಅವರೊಡನೆ 'ಶೌರ್ಯದಿಂದ ಕಾದಿದ. ಹರಪನಹಳ್ಳಿ ಪಾಳೆಯಗಾರ ಸೋಮಶೇಖರ 
ೂಡನೆ ಹೋರಾಡುವ ಕಾಲದಲ್ಲಿ ಅವನಿಂದ ಹತನ ಎಂದ. ಈ ಕಾಳಗದ ಒಂದು 
ವೈಶಿಷ್ಟ್ಯವೆಂದರೆ ಆರ್ಕಾಟಿನ ನವಾಬನಾಗಲು ಪ್ರಯತ್ನಿಸುತ್ತಿದ್ದ ಚಂದಾಸಾಹೇಬ ತನ್ನ ಮಗ 
ನೊಂದಿಗೆ ಕಾಳಗದಲ್ಲಿ ಭಾಗವಹಿಸಿ, ಮದಕರಿಯ ಪರವಾಗಿ BN ಆದರೆ ಅವನ ಮಗ 
ಕಾಳಗದಲ್ಲಿ ಕೊಲ್ಲಲ್ಪಟ್ಟ. 32 ಅವನ ಸಮಾಧಿ ಮಾಯಕೊಂಡದ ಬಳಿಯಿರುವ ದೊಡ್ಡಮಾಗಡಿ 
ಎಂಬ ಗ್ರಾಮದಲ್ಲಿದೆ.  ಹಿರೇಮದಕರಿನಾಯಕ ಮರಣಹೊಂದಿದ ನ ಅವನ ಮಗ 
ಕಸ್ತೂರಿ ರಂಗಪ್ಪನಾಯಕ ಅದೇ ವರ್ಷ ಚಿತ್ರದುರ್ಗದ ಅರಸನಾಗಿ ಪಟ್ಟಾಭಿಷಿಕ್ತನಾದ. ಗುತ್ತಿ 

ಮತ್ತು ಆದವಾನಿಯ ಸುಬೇದಾರರನ್ನು ತನ್ನ ಕಡೆ ಮಾಡಿಕೊಂಡು ಮಾಯಕೊಂಡದ 
ಕೋಟೆಗೆ ಮುತ್ತಿಗೆ ಹಾಕಿದ ಶತ್ರುಗಳನ್ನು ಹೊಡೆದೋಡಿಸಿದ. 

ಹಿರೇಮದಕರಿನಾಯಕ ಪ್ರೀ ಕು Re ಶೃಂಗೇರಿ ಮಠಾಧೀಶರೊಡನೆ ಇಟ್ಟುಕೊಂಡಿದ್ದ 
ಸಂಬಂಧ, ಗೌರವಾದರ ಮೊದಲಾದವು ಮುಂದಿನ “ ಜಾನಪತ್ರಗಳಿಂದ ವ್ಯಕ್ತ ಕ್ರಪಡುತ್ತದೆ. 1729 
ರಲ್ಲಿ ಇವನು ತನ್ನ ee ನಾಯಕ ದಳವಾಯಿ ನಾಡಗೌಡರಿಗೆ ಶ್ರೀ ರಜಾಕ ಸ್ವಾಮಿ 
ಬಿಡಲು ರಹದಾರಿ ಪತ್ರವನ್ನು ಬರೆದು,!3 ಸ್ವಾ _ಎಿಂ 
ಗಳನ್ನು ಸ್ವಾಗತಿಸಿ ಆದರಿಸಿ ಸತ್ಯ ರಿಸಿದ. ಬಾಗೂರು ಸೀಮೆಯ ಮಾರಬಗಟಿ ತ ಗ್ರಾಮವನ್ನು 
ಸ 


Ne 
ol 
೮ 
ತ 
ತಿ 
೮ 
ಜಾ 
1 
ತ 
ತ 
&) 
| 
2 
ಲೌ 
a 


ದಾನಮಾಡಿ, ದಾನಪತ್ರವನ್ನೂ "ಬರೆಸಿಕೊಟ್ಟ .34 ಬಾಗೂರು ಗ್ರಾಮವನ್ನು ತಾನು ಸ್ಮಾಮಿ 


ಸ 





3೩ P.Setu Madhava Rao, Eighteenth Century Deccan, 
1963, p. 28 


; 13 ಪ್ರಾ. ಶಾ. ಲೇ. ಸಂ-ನಿರೂಪ 100, ಪು. 74 
14 ಅದೇ, ದಾನಶಾಸನ 101, ಪು. 75; ಮಾರಬಗೆಟ್ಟೆ ಗ್ರಾಮ ಚಿತ್ರದುರ್ಗ 
ಪ್ರಾಂತ್ಯದ ಬಾಗೂರು ಸೀಮಯಲ್ಲ ಇತ್ತು. ಅದು ಈ ನಾಯಕನ ದೊಡ್ಡಪ್ಪ ಚಿಕ್ಕಣ್ಣ 
ನಾಯಕನ ಕಾಲದಲ್ಲ ( 
ಧೆ 


ಲ್ಲಿ (1675-1686) ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನಕ್ಕೆ ದಾನವಾಗಿ 
ಕೊಡಲ ಟಿ ಟ್ಟಿ ತು. ಮ ನ್ಯ ಯಾವುದೋ ಕಾರಣದಿಂದ ಅದು ಸಂಸ್ಕ್ರಾನಕ್ಕೆ ಸೇರದೆ ಇದ್ದು, 


ಚಿತ್ರದುರ್ಗದ ಪಾಳೆಯೆಗಾರರು ಮತ್ತು ಶ್ರೀ ಕೂಡಲೀ ಶ್ಚಂಗೇರಿ ಸಂಸ್ಥಾನ ಸಂಬಂಧ ರೀ 
ಬ್ರ nS 


ಗಳಿಗೆ ದಾನವಾಗಿ ಇತ್ತದ್ದನ್ನು ಕುರಿತು ಬಾಗೂರು ಸೀಮೆ ನಾಡಿಗ ಕೆಂಚನಾಗಯ್ಯ, ಶ್ಯಾನು 
ಭೋಗ ನಾರಾಣಪ್ಪ ಇವರಿಗೂ, ಅದೇ ಸೀಮೆಯ ಮಾರಬಗಟ್ಟೆ | ಗೌಡರಿಗೂ ನಿರೂಪಗಳನ್ನು 
ಕಳುಹಿಸಿ, “ಈ ಗ್ರಾಮವನ್ನು ಸ್ವಾಮಿಗಳ ಬಗ್ಗೆ ಬ್ರಾಹ್ಮಣರ ವಶಕ್ಕೆ ತೋರಣಾ ಹಾಕಿಸಿ 
ಕೊಡಿಸಿ,,,ಸುರಕ್ಷಿತವಾಗಿ ಸಾರೋದ್ಧಾರವಾಗಿ ನೆಡೆಸಿಕೊ ಒಂಡು ಬಾಹುದು” ಎಂದು ತಾಕೀತು 
ಮಾಡಿದ.38 


1746 ರಲ್ಲಿ ಗಟಪರ್ತಿಯ ಶ್ಯಾನುಭೋಗ ಅಚ್ಚಣ್ಣನಿಗೆ ನಿರೂಪವೊಂದನ್ನು ಬರೆಯಿಸಿ, 
ಗಟಪರ್ತಿಯ ಸುಂಕದ ರುಸುಮಿನಲ್ಲಿ ಹೇರು ಒಂದಕ್ಕೆ ವೀಸದ ಪ್ರಕಾರ ಮಠಕ್ಕೆ ಕೊಡುವಂತೆ 
ಏರ್ಪಡಿಸಲು ಅದರಲ್ಲಿ ಆಜ್ಞಾಪಿಸುತ್ತಾನೆ!" ಮತ್ತು ಅದೇ ವರ್ಷ ಬಸವಾಪಟ್ಟಣದ 
ಸೀಮೆಯ ದೇಶಾಯಿಕೆ ಮುತಾಲಿಕ ದೇಶಪಾಂಡೆ ಕೃಷ್ಣಯ್ಯಗೆ ನಿರೂಪವೊಂದನ್ನು ಕಳುಹಿಸಿ, 
ಮಲೆಬೆನ್ನೂರು ಸೀಮೆ ಮೂಕರಗೊಂದಿ (ಮೂಗನಗೊಂದಿ) ಗ್ರಾಮವನ್ನು ಹಿಂದೆ ಮಠಕ್ಕೆ . 
ನಡೆಸಿಕೊಂಡಂತೆಯೇ ಇನ್ನು ಮುಂದೆಯೂ ಗ್ರಾಮದ ಸರದೇಸಾಯಿಕೆ, ದೇಸಾಯಿಕೆ, 
ನಾಡತಳವಾರಿಕೆ ಮುಂತಾದ ವರ್ತನೆ ಹೊಲಗಳನ್ನು ನಡೆಯುವಂತೆ ನಿರ್ದೇಶಿಸುತ್ತಾನೆ? 

1749 ರಲ್ಲಿ ಗಟಪರ್ತಿಯ ವೀರಯ್ಯ, ಮಲ್ಲಯ್ಯ, ಪದ್ಮಯ್ಯ, ಹನುಮಂತಯ್ಯ 
ಇವರುಗಳಿಗೆ ನಿರೂಪವೊಂದನ್ನು ಕಳುಹಿಸಿ ಗಟಪರ್ತಿಯ ಸುಂಕದಕಟ್ಟೆಯಲ್ಲಿ ಹಿಂದೆ ಮಠಕ್ಕೆ 
ಮೇಲುಗಾಸು ನಡೆಯುತ್ತಿದ್ದು, ತಾತ್ಕಾಲಿಕವಾಗಿ ನಿಂತುಹೋಗಿದ್ದ ಆ ಪದ್ಧತಿಯನ್ನು ಪುನಃ 
ಪ್ರಾರಂಭಿಸಿ ಮಠಕ್ಕೆ ಮೇಲುಗಾಸನ್ನು ನಡೆಸಿಕೊಡುವಂತೆ ಅವರಿಗೆ ಅಪ್ಪಣೆಮಾಡುತ್ತಾನೆ.88 

ಶ್ರೀ ಕೂಡಲೀ ಶೃಂಗೇರಿ ಮಠಾಧೀಶರಿಗೆ ಈ ನಾಯಕ ತನ್ನ ಗೌರವವನ್ನು ತೋರಿಸಿ 
ದಂತೆಯೇ ಚಿತ್ರದುರ್ಗ ಬೃಹನ್ಮಠದ 10ನೆಯ ಪೀಠಾಧಿಕಾರಿಗಳಾಗಿದ್ದ ಸ್ಥಾದಿಯ ಚೆನ್ನಬಸವ 
ಸ್ವಾವಿಂಗಳಿಗೂ (1725-1730) ತನ್ನ ಭಕ್ತಿಯನ್ನು ಪ್ರದರ್ಶಿಸಿದ. ಅವರ ಸೇವೆಗೆಂದು 
ತನ್ನ ತಮ್ಮ ಗಂಗಣ್ಣನಾಯಕನನ್ನು ನಿಲ್ಲಿಸಿದ್ದ.83 





ಅನಂತರ 1729 ರಲ್ಲಿ ಪುನಃ ಹಿರೇಮದಕರಿನಾಯಕ ಅದನ್ನು ದಾನಮಾಡಿದ. ಇವನು ಬರೆಸಿ 
ಕೊಟ್ಟ ದಾನಪತ್ರದಲ್ಲಿ “,..ನಮ್ಮ ದೊಡ್ಡಪ್ಪ ಚಿಕ್ಕಣ್ಣನಾಯಕರ ವಿದ್ಯಮಾನದಲ್ಲಿ ನಿಮ್ಮ 
ಮಠಕ್ಕೆ ಕೊಟ್ಟು ಯಿದ್ದಲ್ಲಿ,,,” ಎಂಬುದನ್ನು ಸ್ಪಷ್ಟವಾಗಿ ಪ್ರಸ್ತಾಪಿಸುತ್ತಾನೆ. ಬಹುಶಃ 
ಈತ ತನ್ನ ತಂದೆ ರಾಜಾ ಭರಮಣ್ಣನಾಯಕನ 8ನೆಯ ವರ್ಷದ ಮೃತ ತಿಥಿಕಾಲದಲ್ಲಿ ಆತನಿಗೆ 
ಮತ್ತು ತನ್ನ ಹಿರಿಯರುಗಳಿಗೆ ಪುಣ್ಯವಾಗಲೆಂಬ ಸದುದ್ದೇಶದಿಂದ ದಾನಮಾಡಿದನೆಂದು 
ತಿಳಿಯುತ್ತದೆ. 

18 ಆದೇ, ನಿರೂಪ 103, 104 ; ಪು. 76 

16 ಅದೇ, ನಿರೂಪ 105, ಪು. 76 

17 ಅದೇ, ನಿರೂಪ 106, ಪು. 77 

38 ಅದೇ ನಿರೂಪ 107, ಪು. 77 


2? ಚಿತ್ರದುರ್ಗದ ಪಾಳೆಯಗಾರರು, ಪೃ. 543 


೩೦ | ಮಾನವಿಕ ಕರ್ಣಾಟಕ 
ಕಡೇ ಮದಕರಿನಾಯಕ (1754-1779) 


ಚಿತ್ರದುರ್ಗ ಸಂಸ್ಕ್ರಾನವನ್ನಾಳಿದ ಇತರ ಎಲ್ಲ ಅರಸರುಗಳಿಗಿಂತ ಬಲಶಾಲಿಯೂ ಬುದ್ದಿ 
ವಂತನೂ ಆಗಿದ್ದ ವನೆಂದರೆ ಕಡೇ ಮದಕರಿನಾಯಕ. ರಾಜಾ ಮದಕರಿನಾಯಕನೆಂಬ ಅಭಿಧಾನ 
ದಿಂದ ಇವನು ಇಪ್ಪತ್ತೈದು ವರ್ಷಗಳ , ಕಾಲ ಆಡಳಿತ ನಡೆಸಿದ. ಒಂದು ಕಡೆ ಮರಾಠರು: 
ಮತ್ತೊಂದು ಕಡೆ ಹೈದರ್‌ಅಲಿ ಇವರಿಬ್ಬರೂ ಇವನಿಂದ ಸಹಾಯ ಹೊಂದಿ ತಮ್ಮ ಸಾಮ್ರಾಜ್ಯ 
ಗಳನ್ನು ವಿಸ್ತರಿಸಲು ಪ್ರಯತ್ನಪಡುತ್ತಿದ್ದರು. ಇವರೀರ್ವರಲ್ಲಿ ನಿಜವಾದ ಶತ್ರು ಯಾರು 
ಎಂಬ ಅರಿವು ಮದಕರಿನಾಯಕನಿಗಿತ್ತು. ಇವರಿಬ್ಬರ ಮಧ್ಯೆ ಜಾಣ್ಮೆಯಿಂದ ವ್ಯವಹರಿಸಿ 
ಸ್ವಲಾಭವನ್ನು ಪಡೆಯಲು ಮತ್ತು ತನ್ನ ಸ್ಥಾನವನ್ನು | ಭದ್ರಪಡಿಸಿಕೊಳ್ಳಲು ಇವನು ತುಂಬ 
ಹೆಣಗಿದ. ಇವನು ಪರಾಕ್ರಮಿಯೂ ಸ್ನೇಹಮಯಿಯೂ ಆಗಿದ್ದ. ಆದರೆ ಶತ್ರುಗಳನ್ನು ಒಮ್ಮೆ 
ಹಿಂಸಿಸಲು ಪ್ರಾರಂಭಿಸಿದನೆಂದರೆ ತನಗೆ ತೃಪ್ತಿಯಾಗುವವರೆಗೂ ಹಿಂಸಿಸುತ್ತಿದ್ದ ; ನೆತ್ತರ 
ಹೊಳೆಯನ್ನೇ ಹರಿಸುತ್ತಿದ್ದ. ಈ ಕಾರಣಗಳಿಂದ ಇವನು ಕ್ರೂರನೂ ದುಷ್ಕನೂ ಮಹಾ 
ನರಹಂತಕನೂ ಆಗಿದ್ದನೆಂದು ಕೆಲವರು ಬರೆದಿದ್ದಾರೆ. 

ಸ್ವಾಭಿಮಾನಿಯಾಗಿದ್ದ ನಾಯಕ ಹೈದರನೊಂದಿಗೆ ಅತೀವ ಸ್ನೇಹ ವಿಶ್ವಾಸಗಳನ್ನಿಟ್ಟು 
ಕೊಂಡಿದ್ದರೂ ಹೈದರನ ಸಾಮ್ರಾಜ್ಯವಿಸ್ತಾರಣಾಕಾಂಕ್ಷೆ ಮತ್ತು ಕಪಟತನಗಳು ನಾಯಕನನ್ನು 
ಅವನ ವಿರುದ್ಧ ತಿರುಗಿ ಬೀಳುವಂತೆ ಪ್ರಚೋದಿಸಿದ್ದುವು. ಲಂಚಕೋರ ಮರಾಠಾ ಸೇನಾಧಿ 
ಕಾರಿಗಳು ನಾಯಕನಿಗೆ ದ್ರೋಹ ಬಗೆದುದರಿಂದಲೂ ಧರ್ಮದ ಹೆಸರಿನಲ್ಲಿ ಚಿತ್ರದುರ್ಗ ಕೋಟೆ 
ಯಲ್ಲಿದ್ದ ಮುಸಲ್ಮಾನ ಯೋಧರೆಲ್ಲರೂ ಒಂದುಗೂಡಿ ಹೈದರನಿಗೆ ಸಹಾಯ ಮಾಡಿದುದ 
ರಿಂದಲೂ 1779 ರಲ್ಲಿ ನಡೆದ ಕಡೆಯ ಯುದ್ಧದಲ್ಲಿ ನಾಯಕ ಸೆರೆಸಿಕ್ಕ ; ಚಿತ್ರದುರ್ಗದ 
ಕೋಟೆ ಹೈದರ್‌ ಅಲಿಯ ವಶವಾಯಿತು. 

ಈ ನಾಯಕ ಶೂರನೂ ಕ್ರೂರನೂ ಆಗಿದ್ದರೂ ಅಸಾಮಾನ್ಯ ದೈವಭಕ್ತಿಯುಳ್ಳಿವ 
ನಾಗಿದ್ದ. ಗುರುಹಿರಿಯರನ್ನು ಮನ್ನಿಸುತ್ತಿದ್ದ. ಆದರೆ ಚಿತ್ರದುರ್ಗ ಬೃಹನ್ಮಠದ 13ನೆಯ 
ಪೀಠಾಧಿಕಾರಿಗಳಾಗಿದ್ದ ಮೂರು ಸಾವಿರದ ಗುರುಪಾದ ದೇಶಿಕರು (1760-1779) ಮತ್ತು 
ನಾಯಕನ ನಡುವೆ ಹೊಂದಾಣಿಕೆ ಇರಲಿಲ್ಲ.36 | 

ಇವನು ಶ್ರೀ ಕೂಡಲೀ ಶೃಂಗೇರಿ ಮಠಕ್ಕೆ ಬಹಳ ಗೌರವಾದರಗಳಿಂದ ನಡೆದುಕೊಳ್ಳು 
ತ್ರಿ ದ್ವನೆಂದು ಮಠಕ್ಕೆ ಇವನು ಕೊಟ್ಟಿರುವ ನಿರೂಪಗಳಿಂದಲೂ ಆವುಗಳಲ್ಲಿ ತಾನು ವ್ಯಕ್ತ 
ಪಡಿಸಿರುವ ಅತಿಶಯ ಭಕ್ತಿಗಳಿಂದಲೂ ಗೊತ್ತಾಗುತ್ತದೆ. 

ನಾಯಕ ಚಿತ್ರದುರ್ಗದರಸನಾಗಿ ಅಧಿಕಾರ ವಹಿಸಿಕೊಂಡಾಗ ತೃತೀಯ ಶ್ರೀ ಶಂಕರ 
ಭಾರತೀ ಸ್ವಾಮಿಗಳವರೇ ಪೀಠಾಧಿಕಾರಿಗಳಾಗಿದ್ದರು. 1754 ರಲ್ಲಿ ತರೀಕೆರೆ ನಾಯಕರೊಂದಿಗೆ 
ಸಂಬಂಧ ಬೆಳೆಸಿ ಲಕ್ಕಾಂಬೆಯನ್ನು ತಾನು ವಿವಾಹವಾದ ಸಂದರ್ಭದಲ್ಲಿ ನಾಯಕ ತನ್ನ ಹಿರಿಯ 
ರಿಗೆ ಪುಣ್ಯ ಸುಕೃತವಾಗಬೇಕೆಂಬ ಉದ್ದೇಶದಿಂದ ಸ್ವಾಮಿಗಳಿಗೆ ಗುಂಟನೂರು ಮಲ್ಲಪ್ಪನ ಬಾವಿ 


mas ಕಗವಾಸಾಕಾಾಸ್ತ, 


28 ಮಹಾದೇವನ ಮಸಾಳಿಂಗೇಂದ್ರ ವಿಜಯ, ಪೀಠಿಕೆ ಪು. 9$ 


ಚಿತ್ರದುರ್ಗದ ಪಾಳೆಯಗಾರರು ಮತ್ತು ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನದ ಸಂಬಂಧ ೩೧ 


ಶೋಟದ ಭೂಮಿಯನ್ನು ಧಾರೆಯೆರೆದು ಭೂದಾನ ಪಟ್ಟಿಯನ್ನು ಬರೆಯಿಸಿ ಕೊಡುತ್ತಾನೆ.3 
ರಾಜ್ಯಕಾರ್ಯಗಳಲ್ಲಿ ಮಗ್ನನಾದ ನಾಯಕನಿಗೆ ಸ್ವಾಮಿಗಳು ತಮ್ಮ ಸಂದೇಶಗಳನ್ನು, 
ಉಡುಗೊರೆಗಳನ್ನು ಆಗಾಗ್ಗೆ ಕಳುಹಿಸುತ್ತಿದ್ದು, 1757 ರಲ್ಲಿ ನಾಯಕನಿಗೆ ಸ್ವಾಮಿಗಳು 
ಆಶೀರ್ವಾದ ಪತ್ರಿಕೆಯನ್ನೂ ಕೆಲವು ಉಡುಗೊರೆಗಳನ್ನೂ ಮಠದ ಮಾಧವಭಟ್ಟ ಮಾಣಿಕೇಶ್ವರ 
ಭಟ್ಟ ಎಂಬವರ ಮುಖಾಂತರ ಕಳುಹಿಸಿಕೊಟ್ಟರು. ನಾಯಕ ವಿನಮ್ರಭಾವದಿಂದ ಅವನ್ನು 
ಸ್ವೀಕರಿಸಿ *ಫಲಪ್ರಸಾದವಿಭೂತಿ ಮಂತ್ರಾಕ್ಸತೆಯೇ ಸಾಲದೆ ಉಡುಗರೆ ಕಳುಹಿಸಬೇಕೆಂಬು 
ದೇನಿತ್ತು' ಎಂದು ತನ್ನ ವಿನಯವನ್ನು ಪ್ರಕಟಿಸಿ, ಬಂದಂಥವರೊಡನೆ ಉಡುಗೊರೆಯನ್ನು 
ಕೊಟ್ಟು, ಮುಂದೆಯೂ ಇದೇ ರೀತಿಯಲ್ಲಿ "ಕ್ಷೇಮಾದಿ ಶುಭೋದಯಗಳಿಗೆ ಆಶೀರ್ಹಾದ 
ಪತ್ರಿಕೆಯನ್ನು ಕಳುಹ ಕಟ್ಟುಮಾಡಿಸಬೇಕು' ಎಂಬ ಪ್ರಾಥನೆಯೊಡನೆ ನಿರೂಪ ಬರೆಯಿಸಿ 
ಕಳುಹಿಸಿಕೊಡುತ್ತಾನೆ.1 ; 
1759ರಲ್ಲೂ ಸ್ವಾಮಿಗಳಿಂದ ಬಂದ ಉಡುಗೊರೆಯನ್ನು ನಾಯಕ ಸ್ವೀಕರಿಸಿ, ಮಠ 
ದಿಂದ ಮಾಣಿಕೇಶ್ವರ ಭಟ್ಟ ಮತ್ತು ಮಹಾದೇವಭಟ್ಟರೆಂಬವರೊಡನೆ ಮರುಪತ (ನಿರೂಪ) 
ಮತ್ತು ಬದಲು ಉಡುಗೊರೆಗಳನ್ನು ಕಳುಹಿಸಿಕೊಟ್ಟದಕ್ಕೆ ಲೇಖನವಿದೆ. ಈ ಲೇಖನದಲ್ಲೂ 
ಮಠದ ಬಗ್ಗೆ ತನಗಿರುವ ಅಭಿಮಾನವನ್ನು ವ್ಯಕ್ತಪಡಿಸಿದ.38 
ಮದಕರಿನಾಯಕನ ಏಕೈಕ ಸಹೋದರನ ಹೆಸರು ಪರಶುರಾಮನಾಯಕನೆಂದು 
1760ರಲ್ಲಿ ನಾಯಕ ಮಠಕ್ಕೆ ಕೊಟ್ಟ ಲೇಖನದಲ್ಲಿ, ಈ ಪರಶುರಾಮನಾಯಕನ ವಿವಾಹ 
ಸಂದರ್ಭದಲ್ಲಿ ಸ್ವಾಮಿಗಳು ವಸ್ತ್ರ ಹಾಗೂ ಮಂತ್ರಾಕ್ಷತೆಯನ್ನು ಕಳುಹಿಸಿಕೊಟ ದ್ದ ರ, ನಾಯಕ 
ಬದಲು ವಿವಾಹತದಂಗ ವಸ್ತ್ರ ಉಡುಗೊರೆಯನ್ನು ಮಠದಿಂದ ಆಗಮಿಸಿದ ಮಾಧವಭಟ್ಕ 
ಮತ್ತು ಮಾಣಿಕಭಟ್ಟರ ಸಂಗಡ ಕಳುಹಿಸಿಕೊಟ್ಟದ್ದರ8* ಪ್ರಸ್ತಾಪವಿದೆ. | 
ಸುಮಾರು 1763ರಲ್ಲಿ ಈ ನಾಯಕ ಮಠಕ್ಕೆ ಕೊಟ್ಟ ಲೇಖನದಲ್ಲಿ ತನ್ನ ದಿಗ್ವಿಜಯದ 
ಬಗ್ಗೆ ಹೇಳಿದ್ದಾನೆ.28 1762ರಲ್ಲಿ ಪ್ರಥಮಬಾರಿಗೆ ಹೈದರ್‌ ಅಲಿ ತನ್ನ ಒಂದು ಲಕ್ಷ ದಂಡಿ 
ನೊಡನೆ ಚಿತ್ರದುರ್ಗಕ್ಕೆ ಮುತ್ತಿಗೆ ಹಾಕಲು ಬಂದ. ಸದ್ಯಕ್ಕೆ ಬಂದ ಗಂಡಾಂತರ ತಪ್ಪಿದರೆ 
ಸಾಕೆಂದುಕೊಂಡು ಚಿತ್ರದುರ್ಗ ಸಂಸ್ಥಾನದ ಸರದಾರರೂ ಸೇನಾಧಿಪತಿಗಳೂ ಮನ್‌ 
ಸಬ್‌ದಾರರೂ ಆಪ್ತಾಲೋಚನೆಮಾಡಿ ವರ್ಷಕ್ಕೆ ಒಂದು ಲಕ್ಷ ವರಹ ಖಂಡಣಿ ಕೊಡುವುದಾಗಿ 
ಅವನೊಡನೆ "ಒಪ್ಪಂದ ಮಾಡಿಕೊಂಡರು. ಹೈದರ್‌ ಅಲ್ಲಿಂದ ಸವಣೂರಿನ ನೈಖುತ್ಯಕ್ಕಿರುವ 





31 ಪ್ರಾ. ಶಾ. ಲೇ. ಸಂ.ಎ-ದಾನಶಾಸನ 108, ಪ್ರ. 77 

28 ಅದೇ, ಲೇಖನ 109, ಪು. 78 | 

28 ಆದೇ, ಲೇಖನ 110, ಪು. 78-79 

88 ಅದೇ, ಲೇಖನ 111, ಪು. 79 ; ಈ ಲೇಖನದಲ್ಲಿ ಪರಶುರಾಮನಾಯಕನ 
ವಿವಾಹ ಯಾವ ಸಂಸ್ಥಾನದ ಕನ್ಯೆಯೊಡನೆ ನಡೆಯಿತೆಂಬುದರ ಬಗ್ಗೆ ವಿವರವಿಲ್ಲ ; ಚಿತ್ರದುರ್ಗ 
ಇತಿಹಾಸಕ್ಕೆ ಸಂಬಂಧಿಸಿದಂತೆ ಉಪಲಬ್ಧವಿರುವ ದಾಖಲೆಗಳಲ್ಲೂ ಸಿಕ್ಕುವುದಿಲ್ಲ. 

38 ಪ್ಲಾ. ಶಾ, ಛೇ, ಸಂ. ಲೇಖನ 112, ಪೃ. 80 


೩೨ | ' ಮಾನವಿಕ ಕರ್ಣಾಟಕ 


ಬಂಕಾಪುರದತ್ತ ತನ್ನ ಪ್ರಯಾಣವನ್ನು ಮುಂದುವರಿಸಿ, ಅಲ್ಲಿನ ಕೋಟೆಯನ್ನು ಹಿಡಿಯಲಾಗದೆ 
ಸಹಾಯಕ್ಕಾಗಿ ಮದಕರಿನಾಯಕನನ್ನು ಕೇಳಿಕೊಂಡ. ಚಿತ್ರದುರ್ಗದ ಸೇನೆ ಬಂಕಾಪುರವನ್ನು 
ಮುತ್ತಿ ಸ್ವಾಧೀನಪಡಿಸಿಕೊಂಡು ಹೈದರನಿಗೆ  ಬಿಟ್ಟುಕೊಟ್ಟತುು36 ಮದಕರಿನ್ಮಾಯಕನ 
ಸಾಹಸಕ್ಕೆ ಬೆರಗಾದ ಹೈದರ್‌ ಒಂದು ಆನೆ, ಎರಡು ಕುದುರೆ, ಅರಳೆಮುತ್ತಿನ ಸರ, ವಜ್ರದ 
ಹುಮಾಗಿರಿ, ಶಿರಪೇಷ ಇತ್ಯಾದಿಗಳನ್ನು ಕೊಟ್ಟು ಗೌರವಿಸಿದ. ನಾಯಕ ಅಲ್ಲಿಂದ ಹಿಂದಿರುಗಿ 
ಬರುವಾಗ ಹೊಳಲು ಮತ್ತು ಮೈಲಾರಗಳನ್ನು ತನ್ನ ವಶಪಡಿಸಿಕೊಂಡು ಬಂದ.೫ ಈ 
ಸಂದರ್ಭದಲ್ಲಿ (ಮೇಲಿನ ಲೇಖನದಲ್ಲಿ) ಶಂಕರಭಾರತೀ ಸಾ ಸವಿಗಳು ನಾಯಕನನ್ನು ಅಭಿನಂದಿಸಿ 
ದ್ವಕ್ಕೆ, ಮತ್ತು ಹಿಂದೆ ತಮ್ಮ ಮಠಕ್ಕೆ ನಡೆಯುತ್ತಿದ್ದ ಮೈಲಾರಗ್ರಾಮ ಶತ್ರುವಶವಾಗಿದ್ದು. 
ಇದೀಗ ನಾಯಕ ಅದನ್ನು ಪುನಃ ಆಕ್ರಮಿಸಿಕೊಂಡಿದ್ದರಿಂದ ಆ ಗ್ರಾಮವನ್ನು ಹಿಂದಿನಂತೆ 
ಮಠಕ್ಕೆ ನಡೆಯುವಂತೆ ಏರ್ಪಡಿಸಲು ಅವನಿಗೆ ಕೇಳಿದ್ದಕ್ಕೆ, ನಾಯಕ ಸಂತೋಷದಿಂದ 
"ಯೇನೊಂದು ಆಗುವ ಶ್ರೇಯಸ್ಸೂ ತಮ್ಮ ಆಶ್ವೀರ್ವಾದಾನುಗ್ರಹದಿಂದಲ್ಲದೆ ಯಿತರವಲ್ಲ. 
ಹೀಗಿರುವಲ್ಲಿ ಹೊಳಲುಯಾದರ ಮೈಲಾರ ಯಾರಡು ಸಕಲವೂ ತಮ್ಮದೇನೆ ಇದ್ದೀತು” ಎಂದು 
ವಿನಯಪೂರ್ವಕವಾಗಿ ನಿರೂಪ ಬರೆಯಿಸಿ, ಮಠದಿಂದ ಬಂದಿದ್ದ. ದೇನಗಿರಿ ಮಲ್ಲ ಭಟ್ಟ ಿರೆಂಬುವ 
ರೊಡನೆ ಉಡುಗೊರೆಯನ್ನು ಕಳುಹಿಸಿಕೊಟ್ಟ ಶ್ರ 

"ಶ್ರೀ ಮೈಲಾರಲಿಂಗಿ'ವೆಂಬ ಅಂಕಿತದಲ್ಲಿ 1766ರಲ್ಲಿ ಮಠಕ್ಕೆ ಕೊಟ್ಟ ನಿರೂಪದಲ್ಲಿ, 
ಮೈಲಾರಗ್ರಾಮ ಮತ್ತು ಮೇಲುಗಾಸಿನ ಬಗ್ಗೆ ಪ್ರಸ್ತಾಪಿಸಿ, ಗ್ರಾಮವನ್ನು ಪೂರ್ವ ಪ್ರಕಾರ 
ದಂತೆ ನಡೆಸಿಕೊಂಡು ಬರುವಂತೆ ಪ್ರಾರ್ಥಿಸಿ "ಮಠದ ಧರ್ಮಕ್ಕೆ ಶಿವಾರ್ಪಿತವಾಗಿ' ಕೊಟ್ಟ,38 

ಇದೇ ವರ್ಷದಲ್ಲಿ ಕೊಟ್ಟಿ ರುವ ಲೇಖನವೊಂದು ಬಾಗೂರು ಸೀಮೆಯಲ್ಲಿ ಮಾರಬಗಟ್ಟೆ 
ಗ್ರಾಮಕ್ಕೆ ಸಂಬಂಧಿಸಿದುದಾಗಿದೆ. ಬಾಗೂರು ಸೀಮೆಯ ನಾಡಗೌಡ ಹಲಗಯ್ಯನೆಂಬುವನಿಗೆ 
ನಿರೂಪ ಬರೆದು, ಹಿಂದೆ ಆಗಾ )ಿ)ಮವನ್ನು ಮಠಕ್ಕೆ ನಡೆಯುವಂತೆ ಏರ್ಪಾಟು ಮಾಡಿದ್ದು 
ಹಿಂದಿನಂತೆಯೇ ಮಠಕ್ಕೆ ನಡೆಸಿಕೊಡಬೇಕೆಂದು ನಾಯಕ ತಾಕೀತು ಮಾಡಿದ.28 





36 ಚಿತ್ರದುರ್ಗದ ಪಾಳೆಯಗಾರರು, ಪು. 65-66 

೩? ಚಿನ್ನದ ಮನೆ ರಾಮಪ್ಪನೆಂಬವನು ಬರೆದ "ಚಿನ್ಮೂಲಾದ್ರಿ: ಗಿರಿದುರ್ಗದಲ್ಲಿ 
ಆಳಿದ ಹಿಂದಿನ ಅರಸರುಗಳು ' ಎಂಬ ಕೈಬರವಣಿಗೆಯ ಅಪ್ರಕಟಿತ ದಾಖಲೆ 

88 ಪ್ರಾ.ಶಾ.ಲೇ.ಸಂ.-ನಿರೂಪ 113, ಪು. 80 

29 ಅದೇ, ಲೇಖನ 114, ಪು. 81 ; ಈ ಹಿಂದೆ ಪ್ರಸ್ತಾಪಿಸಿರುವ 98, 101, 
103 ಮತ್ತು 104 ಸಂಖ್ಯೆಯ ನಿರೂಪ, . ದಾನಶಾಸನಗಳಲ್ಲಿ ಮೇಲೆನಂತೆಯೇ ಮಾರಬಗಟ್ಟೆ ೆ 
ಗ್ರಾಮವನ್ನು ಮಠಕ್ಕೆ ದತ್ತಿಬಿಟ್ಟುಕೊಟ್ಟ ಬಗ್ಗೆ ಉಲ್ಲೇಖವಿದೆ: ಕಡೆಯ ಮದಕರಿನಾಯಕತೆ 
ಕಾಲಕ್ಕೆ ಪ್ರನಃ ಆ ಗ್ರಾಮವನ್ನು ಮಠಕ್ಕೆ ನಡೆಯುವಂತೆ ವ್ಯವಸ್ಥೆ ಮಾಡುತ್ತಾರೆ. ಇದಕೆ 
ಕಾರಣವಾದರೂ ಶಂಕರಭಾರತೀ ಸ್ವಾಮಿಗಳು ಆ ವರುಷದಲ್ಲಿ (1766) ಮೃತಪಟ್ಟು, 
ಅವರ ಶಿಷ್ಯರಾದ ಪಂಚಮ ನರಸಿಂಹಭಾರತೀ ಸ್ವಾಮಿಗಳು ಗುರುಗಳಾಗಿ ನೇಮಕಗೊಂಡಿದ್ದ 
ರಿಂದ ಮಾರಬಗಟ್ಟೆ ಗ್ರಾಮವನ್ನು ಮತ್ತೊಮ್ಮೆ ಆವರ ಹೆಸರಿನಲ್ಲಿ ದಾನ ಮು ಪ್ರಸಂಗ 
ಒದಗಿ ಬಂಧಿಕೆಂದು ಶತೋರುತ್ವದೆ, 


ಚಿತ್ರದುರ್ಗದ ಪಾಳೆಯಗಾರರು ಮತ್ತು ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನ ಸಂಬಂಧ ಪಿಸಿ 


ತೃತೀಯ ಶ್ರೀ ಶಂಕರ ಭಾರತೀ ಸ್ವಾಮಿಗಳವರು 1766ರಲ್ಲಿ ಚಿತ್ರದುರ್ಗದಲ್ಲಿ 
ಬ್ರಹ್ಮೀಭೂತರಾದರು, ಮದಕರಿನಾಯಕ ಅವರ ಸಮಾಧಿಗೆ ಏರ್ಪಾಡು ಮಾಡಿದ ಶ್ರೀ 
ಮಠದಲ್ಲಿ ಇಂದಿಗೂ ಅವರ ಸಮಾಧಿಯನ್ನು ನಾವು ನೋಡಬಹುದು. 

ಶಂಕರ ಭಾರತೀ ಸ್ವಾಮಿಗಳ ಶಿಪ್ಯರಾದ ಶ್ರೀ ನರಸಿಂಹಭಾರತೀ ಸ್ವಾಮಿಗಳು (1753. 
1772) ಆರಾಧನೆ ತೀರಿಸಿಕೊಂಡು ಸಂಚಾರ ಹೊರಡುವ ಮುನ್ನ ಸಂಸ್ಥಾನದ ಪಾರುಪತ್ತೆಗಾರರು 
ನಾಡಗೌಡರು ಮತ್ತು ಶ್ಯಾನಭೋಗರಿಗೆ ನಾಯಕ ನಿರೂಪ ಬರೆಯಿಸಿ ಸ್ವಾಮಿಗಳ ದಿಗ್ವಿಜಯದ 
ಬಗ್ಗೆ ತಿಳಿಸಿದ, ಸ್ವಾಮಿಗಳು ಅವರಲ್ಲಿಗೆ ಬಂದಾಗ ಕಾಯಿ, ಸೊಪ್ಪು, ಹಾಲು, ಮೊಸರು, 
ಕುಂಬಾರ ಸ್ವರೂಪು, ಅಡಿಗಬ್ಬು, ಹುಲ್ಲು ಮುಂತಾದುವನ್ನು ಪರಾಮರಿಕೆ ಮಾಡಿ ಸುರಕ್ಷಿತವಾಗಿ 

ಖಂದಕ್ಕೆ ಕಳುಹಿಸಿಕೊಡಬೇಕೆಂದು ಸೂಚಿಸಿದ.31 

ಇದೇ ವರ್ಷದಲ್ಲಿ (1766) ಕೊಟ್ಟಿರುವ ಮತ್ತೊಂದು ನಿರೂಪದಲ್ಲಿ ಸ್ವಾಮಿಗಳು 
ದಿಗ್ವಿಜಯ ಹೊರಟ ಕಾಲಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೆಂದು ಸಂಸ್ಥಾನದ ಗಡಿಗಳ 
ನಾಯಕ ದಳವಾಯಿ ಮತ್ತು ರಾಣಿವೆಗುರಿಕಾರರಿಗೆ ನಾಯಕ ಅಪ್ಪಣೆ ನೀಡಿರುವ ವಿಚಾರ 
ಉಕ್ತವಾಗಿದೆ. ಸ್ವಾಮಿಗಳ ದಿಗ್ವಿಜಯಕಾಲದಲ್ಲಿ ವಾಲಗ ಭಜಂತ್ರಿಯೊಡನೆ ಅವರನ್ನು ಸ್ವಾಗ 
ತಿಸಿ, ಕೋಟೆಯಲ್ಲಿ ಸುರಕ್ಷಿತವಾಗಿರುವ ಒಳ್ಳೆಯ ಮನೆಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡುವಂತೆ 
ನಾಯಕ ನಿರ್ದೇಶಿಸಿದ. ನಾಡಿಗರ ಮುಖಾಂತರ ಅವರಿಗೆ ಆವಶ್ಯಕವಿರುವ ಸಾಮಗ್ರಿಯೆಲ್ಲ 
ವನ್ನೂ ತರಿಸಿಕೊಡಿಸಿ, ಸ್ವಾಮಿಗಳು ಅಲ್ಲಿಂದ ಹೋಗುವಾಗ ಅವರ ಸಂಗಡ ಉತ್ತಮರಾದ 
ಇಪ್ಪತ್ತೈದು ಮಂದಿ ವಾಲೇಕಾರರನ್ನು ಕೊಟ್ಟು ಸುರಕ್ಷಿತವಾಗಿ ಕಳುಹಿಸಿ ಕೊಡಬೇಕೆಂದೂ 
ಸ್ವಾಮಿಗಳು ಇಚ್ಛೆ ಪಟ್ಟರೆ ಇನ್ನೂ ನಾಲ್ಕು ದಿವಸ ಊರಿನಲ್ಲಿಯೇ ಇಟ್ಟುಕೊಂಡು ಅವರನ್ನು 
ನೋಡಿಕೊಳ್ಳುವುದೆಂದೂ ತಿಳಿಸಿದ.33 ; 

1767ರಲ್ಲಿ ನೀಡಿರುವ ನಿರೂಪದಲ್ಲಿ ಚಿತ್ರದುರ್ಗ ಸೀಮೆಯ ಗಡಿಗಳ ನಾಯಕ ದಳವಾಯಿ 
ಮತ್ತು ರಾಣಿವೆಗುರಿಕಾರರಿಗೆ ಮಠದಿಂದ ಬಂದ ಬ್ರಾಹ್ಮಣರನ್ನು ತಮ್ಮ ಶಿಷ್ಯರಿಂದ ದೀಪಾರಾಧನ 
ಭಿಕ್ಷಾ, ಪಾದಫೂಜೆಹಣ ತೆಗೆದುಕೊಳ್ಳುವುದಕ್ಕೋಸ್ಕರ ಅವರನ್ನು ಊರಿನಲ್ಲಿ ಬಿಟ್ಟುಕೊಳ್ಳೆ 
ಬೇಕೆಂದು ಅಪ್ಪಣೆ ನೀಡಲಾಗಿದೆ.38 ಈ ವರುಷವೇ ಕೊಟ್ಟಿರುದ ಇನ್ನೊಂದು ನಿರೂಪದಲ್ಲಿ 
ಗಟ್ಟಿ ಪರ್ತೆ ಗ್ರಾಮದ ಮಾರ್ಗಸುಂಕದ ಕಲ್ಲಯ್ಯ, ಕಟ್ಟಿ ಮಣೇಗಾರ ಮತ್ತು ಶ್ಯಾನಂಭೋಗರಿಗೆ 
ನಿರೂಪವೊಂದನ್ನು ಕಳುಹಿಸಿ, ಅದುವರೆಗೂ ಆ ಕಟೆ ಕೈಯಿಂದ ಮಠಕ್ಕೆ ಮೇಲುಗಾಸು ನಡೆಯು 
` ತ್ತಿದ್ದು, ಆ ವರುಷದಲ್ಲೇ ಹುಟ್ಟುವಳಿ ಆದಂತಹುದನ್ನು ನಿಗದಿ ಮಾಡಿ ಸಾರೋದ್ಧಾರವಾಗಿ 
ನಡೆಯಿಸಿಕೂಂಡು ಬರಲು ವ್ಯವಸ್ಥೆ ಮಾಡುವಂತೆ ತಿಳಿಸುತ್ತಾನೆ.34 


39 ಅದೇ : ಪ್ರಸ್ತಾವನೆ, ಪು. 29 
81 ಅದೇ: ನಿರೂಪ 115, ಪ್ರ. 81 
82 ಆದೇ : ನಿರೂಪ 116, ಪು. 81 
88 ಅದೇ: ನಿರೂಪ 117, ಪು. 82 
34 ಅದೇ: ನಿರೂಪ 118, ಪು. 82 


ಕ್ಸಿಲ ಮಾನವಿಕ ಕರ್ಣಾಟಕ 


ಚಿತ್ರದುರ್ಗ ರಾಜಧಾನಿಯಿಂದ ಮಠಕ್ಕೆ ಕಳುಹಿಸಿಕೊಟ್ಟ  ನಿರೂಪಗಳಲ್ಲಿ ಕಡೆಯ ಮೂರು 
ಲೇಖನಗಳು ಸ್ವಾಮಿಗಳ ಬಗ್ಗೆ ನಾಯಕ ಇಟ್ಟಿ ದ್ದ ಭಕ್ತಿ ವಿಶ್ವಾಸಗಳ ದ್ಯೋತಕವಾಗಿದೆ; 
ಹಾಗೂ ಸಾಮ್ರಾಜ್ಯದ ಅಳಿಗಾಲದ ವರೆವಿಗೂ ಎರಡು ಸಂಸ್ಥಾನಗಳ ನಡುವೆ (ಅಥವಾ ಅರ 
ಮನೆ-ಗುರುಮನೆಗಳ ನಡುವೆ) ಉಳಿದುಬಂದಿದ್ದ ಸಂಬಂಧವನ್ನು ಗುರುತಿಸಲು ಸಹಾಯಕ 
ವಾಗಿವೆ, 

ಕಡೆಯದಾಗಿ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಶ್ರೀ ಕೂಡಲೀ 
ಶೃಂಗೇರಿ ಮಠಾಧೀಶರು ಮತ್ತು ಚಿತ್ರದುರ್ಗದ ವೀರಶೈವ ಗುರುಗಳೊಂದಿಗೆ ಪಾಳೆಯಗಾರರು 
ಯಾವ ರೀತಿಯಲ್ಲಿ ಧಾರ್ಮಿಕ ಸಂಬಂಧವನ್ನು ಹೊಂದಿದ್ದರೆಂಬುದನ್ನು ಸಂಕ್ಷಿಪ್ತವಾಗಿಯಾದರೂ 
ಈವರೆಗೆ ಅರಿಶುಕೊಂಡಿದ್ದಾಗಿದೆ. ಈಗ ಮೇಲ ಒಡ ಧಾರ್ಮಿಕ ಗುರುಗಳು ಅದೆಷ್ಠ ಕರಮ ಟ್ಟಿ ಗೆ 
ನಾಯಕರ ಆಡಳಿತ ವ್ಯವಹಾರದಲ್ಲಿ ಪಾಲ್ಗೊಳ್ಳುತ್ತಿದ್ದರೆಂಬುದನ್ನು ಇಲ್ಲಿ ವಿವೇಚಿಸುವುದು 
ಸೂಕ್ತವೆನಿಸುತ್ತದೆ. | 

ಚಿತ್ರದುರ್ಗ ಪಾಳೆಯಗಾರರು ಕಾಲ ಕಾಲಕ್ಕೆ ದಾನ, ದತ್ತಿಗಳನ್ನು ಮಠಗಳಿಗೆ ಬಿಟ್ಟು 
ಕೊಡುತ್ತ ಭಕ್ತ್ಯಾತಿಶಯಗಳನ್ನು ವ್ಯಕ್ಕಪಡಿಸುತ್ತ ಬಂದಿದ್ದರೂ, ಮಠಾಧೀಶರು ತಮ್ಮ ವೆಚ್ಚಿಗೆ 
ಯನ್ನು ಆಶೀರ್ವಾದದ ಮೂಲಕ, ಮರು ನಿರೂಪಗಳನ್ನು ಬರೆಯಿಸಿಕೊಡುವುದರ ಮೂಲಕ, 
ಉಡುಗೊರೆಗಳನ್ನು ಕಳುಹಿಸಿಕೊಡುವುದರ ಮೂಲಕ ವ್ಯಕ್ತಪಡಿಸುತ್ತಿದ್ದರೂ ರಾಜಕೀಯ ವ್ಯವ 
ಹಾರಗಳಲ್ಲಿ ನೇರವಾಗಿ ಭಾಗವಹಿಸುತ್ತಿದ್ದು ದು ಅಪರೂಪವೆನ್ನ ಬಹುದು. ಶ್ರೀ ಕೂಡಲೀ 
ಶ್ರ ೈ೦ಗೇರಿ ಮಠಾಧೀಶರ ವಿಚಾರದಲ್ಲಿ ಹೇಳುವುದಾದರೆ ಪಾಳೆಯಗಾರರ ರಾಜಕೀಯದಲ್ಲಿ ಅವರು 
ಪ್ರತ್ಯಕ್ಷ ಪ್ರವೇಶಿಸಿದ್ದು ಇಲ್ಲವೆಂದೇ ಹೇಳಬೇಕಾಗುತ್ತದೆ. ಆದರೂ ಕಾಲಕಾಲಕೆ ೬ ತಮ್ಮ 
ಸಲಹೆ-ಸೂಚನೆಗಳನ್ನು ನಾಯಕರಿಗೆ ನೀಡುತ್ತಿದ್ದಿ ರಬೇಕೆಂದಂ ಭಾವಿಸಿಕೊಳ್ಳೆಬಹುದು. 

ಆದರೆ ಅದೇ ಸಮಯದಲ್ಲಿ ಚಿತ್ರದುರ್ಗ ಬೃಹನ್ಮಠದ ವೀರಶೈವ ಜಗದ್ಗುರುಗಳ ಮತ್ತು 
ಪಾಳೆಯಗಾರರ ಧಾರ್ಮಿಕ ಸಂಬಂಧದೊಂದಿಗೆ ರಾಜಕೀಯ ಸಂಬಂಧವನ್ನೂ ನಾವು ಗುರುತಿಸ 
ಬಹುದಾಗಿದೆ. ಬೃಹನ್ಮಠಾಧೀಶರು ನಾಯಕರ ಆಡಳಿತದಲ್ಲಿ ಮಧ್ಯೆ ಪ್ರವೇಶಿಸಿ ಸಲಹೆಗಳನ್ನೂ 
ಹಿತವಚನಗಳನ್ನೂ ನೀಡುತ್ತಿದ್ದು ಕೆಲವೊಮ್ಮೆ ಅರಸ ಮತ್ತು ವಂಠಾಧಿಕಾರಿಗಳ ನಡುವೆ ಒಮ್ಮತ 
ವಿಲ್ಲದಿದ್ದ ಸಂದರ್ಭದಲ್ಲಿ ಅರಮನೆ-ಗುರುಮನೆಗಳ ನಡುವೆ ವಿರಸ ಮೂಡುತ್ತಿತ್ತು. ಅತ್ಯಂತ 
ಸಾ ಒಭಿಮಾನಿಗಳಾಗಿದ್ದ ಗುರುಗಳು ತಮ್ಮ ಮಠವನ್ನೂ ರಾಜಧಾನಿಯನ್ನೂ (ಚಿತ್ರದುರ್ಗ) 
ಬಿಟ್ಟು ದೂರ ಹೋದುದುಂಟು. ಮತ್ತೆ ಆದರದ ಕರೆ ಬಂದಾಗಲೂ ವಿಚಲಿತರಾಗದೆ ತಮ್ಮ 
ತನವನ್ನು ಕಾಪಾಡಿಕೊಂಡುದುಂಟು. ಇದಕ್ಕೆ ದೃಷ್ಟಾಂತವಾಗಿ, ಚಿತ್ರದುರ್ಗವನ್ನಾಳುತ್ತಿದ್ದ 
ಇಮ್ಮಡಿ ಕಸ್ತೂರಿ ರಂಗಪ್ಪನಾಯಕ (1748-1754) ಮತ್ತು ಆಗ ಬೃಹನ್ಮಠದ ಹನ್ನೆರಡನೆಯ 
ಪೀಠಾಧಿಕಾರಿಗಳಾಗಿದ್ದ ಗುರುಪಾದ ದೇಶಿಕರು (ಸು. 1750-1760) ಇವರು ಚಿತ್ರದುರ್ಗ 
ಸೀಮೆಗೆ ಸೇರಿದ್ದ ಕೋಗುಂಟಿ ಎಂಬ ಗ್ರಾಮದಲ್ಲಿದ್ದ ಒಬ್ಬ ವೇಶ್ಯೆಯ ಸಂಬಂಧದಲ್ಲಿ ಅಲ್ಲಿಯ 


ಬ 
ವೃದ್ಧರು ಮತ್ತು ಯುವಕರು ಮಾಡಿದ ಆರೋಪ ಮತ್ತು ಪ್ರತ್ಯಾರೋಪಗಳ ವಿಚಾರದಲ್ಲಿ 


Sd 


38 ಆದೇ ; ಲೇಖನ 119, 120, 121, ಪು. 82-84 


ಚಿತ್ರದುರ್ಗದ ಪಾಳೆಯಗಾರರು ಮತ್ತು ಶ್ರೀ ಕೂಡಲೀ ಶೃಂಗೇರಿ ಸಂಸ್ಥಾನ ಸಂಬಂಧ ೩೫ 


ಮಧ್ಯೆ ಪ್ರವೇಶಿಸಿ, ಅಭಿಪ್ರಾಯಭೇದದಿಂದ ಈರ್ವರ ನಡುವೆ ವೆ ೃಮನಸ್ಯ ಉಂಟಾದುದನ್ನೂ 
ಅರಸು ಮುನಿದುದರಿಂದ ಗುರುಪಾದ ದೇಶಿಕರು ಚಿತ್ರದುರ್ಗವನ್ನು ತೊರೆದು ಕರ್ಜಗಿ ತಾಲ್ಲೂ 
ಕಿನ ಗುಣಮೆಟ್ಟುಕಲ್ಲು ಎಂಬ ಊರಿಗೆ ಹೊರಟು ಕಡೆಗೆ ಅಲ್ಲಿಯೇ ಶಿವೆ ಕ್ಯರಾದುದನ್ನೂ 
ಉಲ್ಲೇಖಿಸಬಹುದು.36 

ಅಂತೆಯೇ ಚಿತ್ರದುರ್ಗ ಪಾಳೆಯಪಟ್ಟಿನ ಕಡೆಯ ಅರಸನಾಗಿದ್ದ ರಾಜಾ ವೀರ ಮದಕರಿ 
ನಾಯಕನೂ (1154-1779) ಗುರುಪಾದ ದೇಶಿಕರ ತರುವಾಯ ಪೀಠಾಧಿಕಾರಿಗಳಾಗಿ 
ಬಂದ ಮೂರುಸಾವಿರದ ಗುರುಪಾದದೇಶಿಕರೋದಿಗೆ (ಸು. 1760-1779) ದ್ವೇಷ ಕಟ್ಟಿ 
ಕೊಂಡ, ಇದಕ್ಕೆ ಕಾರಣವಾದರೂ ಇಮ್ಮಡಿ ಕಸ್ತೂರಿ ರಂಗಪ್ಪನಾಯಕನ ಅನಂತರ ಚಿತ್ರ 
ದುರ್ಗದ ಸಿಂಹಾಸನಕ್ಕೆ ಯಾರು ಹಕು $ದಾರರಾಗಬೇಕೆಂಬ ವಿಚಾರದಲ್ಲಿ ಗುರುಪಾದದೇಶಿಕರು 
ತನ್ನ ಹೆಸರನ್ನು ಸೂಚಿಸದಿದ್ದುರಿಂದ ಅದು ಮದಕರಿನಾಯಕನನ್ನು ರೇಗಿಸಿತ್ತಲ್ಲದೆ ಅವರ 
ಅನಂತರ ಬಂದ ಮೂರುಸಾವಿರದ ಗುರುಪಾದದೇಶಿಕರೊಂದಿಗೆ ಅವನು ಉತ್ತಮ ಸಂಬಂಧ 
ವನ್ನು ಬೆಳೆಸಲಿಚ್ಛಿಸಲಿಲ್ಲವೆಂದು "ಮಹಾಲಿಂಗೇಂದ್ರ ವಿಜಯ'ದಲ್ಲಿ ಹೇಳಿದೆ.37 

ಹೀಗೆ ಧಾರ್ಮಿಕ ವಿಚಾರಗಳಲ್ಲೂ ರಾಜಕೀಯ ವ್ಯವಹಾರಗಳಲ್ಲೂ ಚಿತ್ರದುರ್ಗ ಬೃಹನ್ಮ 
ಠದ ಅಧಿಪತಿಗಳು ತಮಗೆ ಸಾಧ್ಯವಾದಷ್ಟು ಕ ರೀತಿಯಲ್ಲಿ ಭಾಗವಹಿಸುತ್ತಿದ್ದು ಅರಸರಿಗೆ ಸಹಾಯ 
ಮಾಡುತ್ತಿದ್ದರು. ಈ ದೃಷ್ಟಿಯಿಂದ ಅವರ ಕಾರ್ಯ ಸ್ತುತ್ಯಾರ್ಹವಾಗಿದೆ. ಈ ದಿಶೆಯಲ್ಲಿ 
ಶ್ರೀ ಕೂಡಲೀ ಶೃಂಗೇರಿ ಮಠಾಧೀಶರ ವರ್ತನೆಯನ್ನು ಮತ್ತೊಂದು ಬಾರಿ ಪರಿಶೀಲಿಸುವುದು 
ಆವಶ್ಯಕವೆಂದೆನಿಸುತ್ತದೆ, 


36 ವಿವರಗಳಿಗೆ : ಮಹಾದೇವನ ಮಹಾಲಿಂಗೇಂದ್ರ ವಿಜಯ, ಪೀಠಿಕೆ, ಪು. 95.94 
87 ಫೀಠಿಕೆ, ಪು. 94-96 | 


ಸಂಸ್ಕೃತಿ ಸಾಮಾನ್ಯವಾಗಿ ಕಲಿಕೆಯಿಂದ ಬಂದುದೆಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. 
ಅದು ಮಾನವ ತನ್ನ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯಕವಾಗಿದೆ. ಅದು 
ಪರಿವರ್ತನಶೀಲವಾದುದು ಮತ್ತು ಅದು ಸಂಸ್ಥೆಗಳು, ವಿಚಾರ ರೂಪಿಕೆಗಳು ಹಾಗೂ ಭೌತ 
ವಸ್ತುಗಳಲ್ಲಿ ಸುವ್ಯಕ್ತವಾಗುತ್ತದೆ ಎಂಬ ವಿಷಯದಲ್ಲೂ ಸಾಮಾನ್ಯ ಒಮ್ಮುತವಿದೆ. ಹಿಂದಿನ 
ಅತ್ಯುತ್ತಮ ವ್ಯಾಖ್ಯೆಗಳಲ್ಲಿ ಒಂದನ್ನು ಇ. ಬಿ. ಟೈಲರ್‌ ನೀಡಿದ್ದಾನೆ. ಅವನ ವ್ಯಾಖ್ಯೆಯ 
ಪ್ರಕಾರ “ಸಂಸ್ಕೃತಿ ಅಥವಾ ನಾಗರಿಕತೆಯು ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮಗಳು, 
ಕಾಯ್ದೆ ಪದ್ಧತಿಗಳು ಹಾಗೂ ಮಾನವನು ಸಮಾಜದ ಸದಸ್ಯನಾಗಿದ್ದು ಕೊಂಡು ಗಳಿಸಿದ 
ಇನ್ನಾವುದಾದರೂ ಯೋಗ್ಯತೆಗಳು ಮತ್ತು ಅಭ್ಯಾಸಗಳನ್ನೊಳಗೊಂಡ ಅಖಂಡ ಸಮ್ಮಿಶ್ರಣ 
ವಾಗಿದೆ.” ರಾಲ್ಫ್‌ ಲಿಂಟನ್‌ ಎಂಬವನ ಅಭಿಪ್ರಾಯದಲ್ಲಿ “ವಿಶಿಷ ಸ ಸಮಾಜವೊಂದರ ಸದಸ್ಯರು 
ಪಾಲುಗೊಂಡು ವಂಶಪಾರಂತರ್ಯವಾಗಿ ಸಾಗಿಸುವ ಜ್ಞಾ ನ್ಯ, ಮನೋಭಾವಗಳು ಮತ್ತು ರೂಢಿ 
ಯಾದ ವರ್ತನಾರೂಪಿಕೆಗಳ ಒಟ್ಟು ಮೊತ್ತವೇ ಸಂಸ್ಕೃತಿ.” ರಾಬರ್ಟ್‌ ಎಚ್‌. ಲೋಯಿ 
ಸಂಸ್ಕೃತಿಯನ್ನು “ಅಖಂಡ ಸಾಮಾಜಿಕ ಸಂಪ್ರದಾಯ” ಎಂದು ಕರೆದಿದ್ದಾನೆ. 


—ಡಿ. ಎಚ್‌. ಮಲ್ಲಿನಾಥಯ್ಯ” 


೫ "ಸಾಂಸ್ಕೃತಿಕ ಮಾನವಶಾಸ್ತ್ರ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ ವಿದ್ಯಾ 
ನಿಲಯ, ಮೈಸೂರು (1974), ಪು. ೧೪-೧೫ ಜ್‌ 


ಜಿ. ಓ. ನಾರಾಯೆಣರಾವ್‌ 


ಸಹಕಾರದಲ್ಲಿ ಒಂಡು ಪ್ರಯೋಗ 


ಸಹಕಾರ ಸಂಘದ ಆನಶ್ಯಕತೆ 


\ 


ಮಡಿಕೇರಿಯ ಸರ್ಕಾರೀ ಕಾಲೇಜು ಅಂದಿನ ಕೊಡಗು ಸರ್ಕಾರದ ವತಿಯಿಂದ 1949ರಲ್ಲಿ 
ಆರಂಭವಾಯಿತು. ಆಗ ಕೊಡಗು ಕೇಂದ್ರ ಸರ್ಕಾರದ ಆಡಳಿತೆಗೆ ಒಳಪಟ್ಟಿದ್ದು ಸಿ ವಿಭಾಗದ 
ರಾಜ್ಯವಾಗಿತ್ತು. ಇದರ ಮುಖ್ಯ ಆಡಳಿತಾಧಿಕಾರಿ ಚೀಫ್‌ ಕಮಿಷನರ್‌ ಜನರ ಬಹು ವರ್ಷಗಳ 
ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಗ್ರಹಿಸಿ ಕಾಲೇಜಿನ ಸ್ಥಾಪನೆಯಲ್ಲಿ ಅಗ್ರಪಾತ್ರವನ್ನು 
ವಹಿಸಿದ್ದರು. ಜನರ ಸಹಕಾರ ಮತ್ತು ಸರ್ಕಾರದ ಬೆಂಬಲ ಎರಡೂ ವಿಪುಲವಾಗಿ ದೊರೆತ ಈ 
ಕಾಲೇಜು “ಶೀಲಂ ಸರ್ವಸ್ಯ ಭೂಷಣಂ” ಎನ್ನುವ ಉನ್ನತಾದರ್ಶವನ್ನು ಇರಿಸಿಕೊಂಡು ಮೈ 
ದಳೆಯಿತು. ಇದರ ಪ್ರಧಾನ ನಿರ್ಮಾಣ ಘಟಕಗಳಾದ ಅಧ್ಯಾಪಕರನ್ನು ಆಯುವಲ್ಲಿ ಚೀಫ್‌ 
ಕಮಿಷನರ್‌ ತುಂಬ ಮುತುವರ್ಜಿ ವಹಿಸಿದ್ದರು. ವಿದ್ವತ್ತು, ಸಂವಹನ ಸಾಮರ್ಥ್ಯ ಹಾಗೂ 
ಶೀಲ ಹಿರಿಯ ಮಟ್ಟದಲ್ಲಿದ್ದ ಅನುಭವೀ ವ್ಯಕ್ತಿಗಳಿಗೆ ಆಕರ್ಷಕ ಆರ್ಥಿಕ ಸವಲತ್ತುಗಳನ್ನು 
ನೀಡಿ ಅಲ್ಲಿ ನೇಮಿಸಲಾಗಿತ್ತು. ಇವರಿಗೆ ಪೂರಕವಾಗಿ ಗ್ರಂಥ ಭಂಡಾರ, ಪ್ರಯೋಗ ಮಂದಿರ, 
ಆಟೋಟಗಳ ಸೌಲಭ್ಯ ಮೊದಲಾದವು ಅಲ್ಲಿದ್ದುವು. ಕೊಡಗಿನ ಬೇರೆ ಬೇರೆ ಮೂಲೆಗಳಿಂದ 
ಮತ್ತು ನೆರೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗಗಳಿಂದ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು 
ಈ ಕಾಲೇಜಿಗೆ ಬಂದರು. ಇವರೆಲ್ಲರೂ ಸಾಧಾರಣವಾಗಿ ಒಳ್ಳೆಯ ಆರ್ಥಿಕ ಸ್ಥಿತಿ ಸಂಪನ್ನರು, 
ಶಿಸ್ತುಗಾರರು. ಹೀಗೆ 1949ರ ಆ ಮಹಾ ವರ್ಷರ್ತುವಿನ ಮುಸಲಧಾರೆಗಳ ತೀವ್ರ ಪ್ರಹಾರ 
ಪ್ರಾರಂಭವಾದಾಗ ಮಡಿಕೇರಿಯ ಸರ್ಕಾರೀ ಇಂಟರ್ಮಿೀಡಿಯೆಟ್‌ ಕಾಲೇಜ್‌ ಮಹಾ ಬಾಜಣೆ 
ಸಮೇತ ಕಾರ್ಯಪ್ರವೃತ್ತವಾಯಿತು. | 

ಹೊಸ ಕಾಲೇಜು ಮಡಿಕೇರಿಯ ಮಾರುಕಟ್ಟೆಯ ಮೇಲೆ ಹೊಸ ಬೇಡಿಕೆಗಳನ್ನು 
ಹೇರಿತು : ಮುಖ್ಯವಾಗಿ ವಿದ್ಯಾರ್ಥಿಗಳ ಪಠ್ಯಪುಸ್ತಕಗಳು, ಸಾದಿಲ್ವಾರು ಮುಂತಾದವು 
ಮತ್ತು ಕಾಲೇಜು ಗ್ರಂಥ ಭಂಡಾರದ ಆವಶ್ಯಕತೆಗಳು. ಆ ತನಕ ಶಾಲೆಗಳಿಗೆ ಮಾತ್ರ ಪುಸ್ತಕ 
ಗಳನ್ನು (ಇವುಗಳ ಬಿಡಿ ಬೆಲಗಳು ಹೇಗೂ ನಿಯಮಿತವಾದವು ಮತ್ತು ಬಲು ಆಗ್ಗದವು) 
ಪೂರೆ ಸುತ್ತಿದ್ದ ಒಂದೆರಡು ಅಂಗಡಿಗಳು ಈ ಹೊಸ ನೆಲದಲ್ಲಿ ಆತಿ ಲಾಭದ ಸದವಕಾಶವನ್ನು 
ಸಹಜವಾಗಿ ಕಂಡುವು. ಕಾಲೇಜ್‌ ವಿದ್ಯಾರ್ಥಿಗಳ ಪಠ್ಯ ಮತ್ತು ಸಹಾಯಕ ಪುಸ್ತಕಗಳನ್ನು 
ಮುದ್ರಿತ ಬೆಲೆಗಳಿಗಿಂತ ಜಾಸ್ತಿ ಆಗಿಯೇ ಮಾರುವುದು ವಾಡಿಕೆ ಆಯಿತು, “ಪುಸ್ತಕಗಳ 
ಮೇಲೆ ಮುದ್ರಿಸಿರುವುದು ಪ್ರಕಾಶಕರಿಗೆ ನಾವು ತೆರಬೇಕಾದ ಬೆಲೆಯನ್ನು. ಇನ್ನು ನೋಡಿ, 
ಮದರಾಸು ಬೆಂಗಳೂರು ಮೊದಲಾದ ಕಡೆಗಳಿಂದ ಭಾಂಗಿಗಳನ್ನು ತರಿಸಲು ನಮಗೆ ಎಷ್ಟು 


೩೮ | ಮಾನವಿಕ ಕರ್ಣಾಟಕ 


ವೆಚ್ಚ ಶ್ರಮ ಆಗುವುದಿಲ್ಲ : ಮಾರಾಟವಾಗದ ಪುಸ್ತಕಗಳು ನಮಗೆ ಪೂರ್ಣ ನಷ್ಟದ ಬಾಬೇ” 
ಎಂಬ ಸೋಗಿನ ನಿಜ ಸಮಜಾಯಿಷಿಯನ್ನು ಅಂಗಡಿ ಮಾಲಿಕರು ಒಪ್ಪಿಸಿದಾಗ 2 ರೂಪಾಯಿ 
ಬೆಲೆಯ ಪುಸ್ತಕಕ್ಕೆ 23 ರೂಪಾಯಿ ಪಾವತಿಸುವುದು ಖಂಡಿತ ಹೆಚ್ಚಲ್ಲ, ಬದಲು, ನಮಗೇ 
ಲಾಭದಾಯಕ ಎಂದು ಯಾವ ಗಣಿತ ಶ್ರೀಮಂತನಿಗೆ ಅನ್ನಿಸಿದ್ದರೂ ಅಚ್ಚರಿ ಏನೂ ಇರಲಿಲ್ಲ, 
ಇತರ ವಿಶೇಷ ಅವಶ್ಯಕತೆಗಳಿಗೆ ಪ್ರಯೋಗ ಮಂದಿರದ ದಾಖಲೆ ಪುಸ್ತಕಗಳು, ವಿಶೇಷ 
ಡ್ರಾಯಿಂಗ್‌ ಹತ್ಯಾರುಗಳು, ಉಪಕರಣ ಪೆಟ ೈಗೆಗಳು, ಇತ್ಯಾದಿ--ಅಂಗಡಿಗಾರರು ವಿಧಿಸಿದ 
ಬೆಲೆಗಳನ್ನು ಮರ:ಸೊಲ್ಲಿಲ್ಲದೆ ವಿದ್ಯಾರ್ಥಿಗಳು ತೆರುವುದು ಮಾಮೂಲಾಯಿತು. ನೆರೆಯ ಹಿರಿ 
ಪಟ್ಟ ಗಳಾದ ಮೈ ಸೂರು ಮಂಗಳೂರುಗಳ ಪೈಪೋಟಿ ಮಾರುಕಟೆ ಕೈಗಳಲ್ಲಿ ಸಲ್ಲು ತ್ತಿದ್ದ ಬೆಲೆ 
ಗಳಿಗೂ ಮಡಿಕೇರಿಯ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಗಿರಾಕಿಗಳನ್ನು ಕೊಲ್ಲುತ್ತಿದ್ದ ಬೆಲೆ 
ಗಳಿಗೂ ನಡುವೆ ಯಾವುದೇ ವೈಜ್ಞ್ಯಾನಿಕ ಹೊಂದಾಣಿಕೆ ಇರಲಿಲ್ಲ. ಅತಿ ಲಾಭಕೋರತನದ 
ನರಾಸೆಯಲ್ಲಿ ಮುಳುಗಿರುವ ಮನಸ್ಸಿನ ಅಪರಿಮೇಯತೆಯನ್ನು ಯಾವ ಶಾಸ್ತ್ರವೂ ಎಂದೂ 
ಯಾವುದೇ ಚೌಕಟ್ಟಿನೊಳಗೂ ಹಿಡಿದಿಟ್ಟು ಅರ್ಥವಿಸುವುದು ಸಾಧ್ಯವಾಗದು, 
ಕಾಲೇಜಿಗೆ ನಾಲ್ಕು ವರ್ಷಗಳಾಗುವಾಗ, 1953, ಮಳೆಗಾಲದ ಆರಂಭದಲ್ಲಿ ಅದನ್ನು 
ಪ್ರಥಮ ದರ್ಜೆಯ ಕಾಲೇಜಾಗಿ ಬಡ್ತಿ ನೀಡಿ ಊರ ಹೊರಗಿನ ಗಾಳಿ ಬೀಡಿನ ಹೊಸ ಕಟ್ಟಡ 
ಗಳಿಗೆ ಜರೂರು ವರ್ಗ ಮಾಡಲಾಯಿತು. ತೆಂಕಣ ಗಾಳಿ ಮಡಿಕೇರಿಯ ಜಬೋಗುಣಿಗೆ ಮಳೆ 
ಹೊತ್ತು ಸುಯ್ಯಲಿಡುತ್ತ ಭರದಿಂದ ನುಗ್ಗುವ ಹೆಬ್ಬಾಗಿಲೇ ಗಾಳಿಬೀಡು. ಆ ಗುಡ್ಡದ 
ಕೊಡಿಯ ಮೇಲಿನ ಕಾವಲುಗಾರನಾಗಿ ನಿಂತಿತ್ತು ಕಾಲೇಜು. ಇನ್ನು ಅಲ್ಲಿ ಮಳೆರಾಯನ 
ಪ್ರತಾಪ ಲೀಲೆ ಹೇಳಬೇಕೇ ? "“ಚಿಲ್ಲಿದರನಿತೂ ತೀರದ ನೀರಿನ ಜಡದೇಹದ ಕರ್ಮುಗಿ 
ಲೇನು? ... . ಮರಗಳ ಕೀಳುತ ಬಂಡೆಯ ಹೋಳುತ ಜಗಜಟಿ ಕ್ರಿಯ ತೆರನಾಡುವುದು.?' 
ಮಡಿಕೇರಿಯ ನಾಗರಿಕ ನೆಲೆಗಳಿಂದ ಕಾಲೇಜಿನ ದೂರ ಸುಮಾರು ಒಂದೂವರೆ ಮೈಲು. 
ಇಷ್ಟು ದೊರವೂ ಇರಿಚಲಿನ ಚುಚ್ಚುಗೋಡೆಯನ್ನು ಒಡೆದುಕೊಂಡೇ ಕಾಲೇಜಿನ ಸಮಸ್ತರೂ 
ನಡೆಯಬೇಕಾಗಿತ್ತು. ಯಾವ ಸೂರ್ಯಛಾಪಿನ ಕೊಡೆಯೂ ಆ ಥಂಡಿಯನ್ನು ಹಿಂಗಿಸುತ್ತಿರ 
ಲಿಲ್ಲ. ಯಾವ ಜಿಂಕೆ ಮುದ್ರೆಯ ಛತ್ರಿಗೂ ಆ ಮಳೆ ಓಟ ಸೋಲುತ್ತಿರಲಿಲ್ಲ. ಇನ್ನು ಬಾತು 
ಬೆನ್ನು ಮಳೆಕೋಟುಗಳಾಗಲಿ ಗಮ್‌ ಬೂಟುಗಳಾಗಲಿ ಒಳಗಿನ ನರಪೇಶಲನಿಗೆ ಬರಿಸದ ಆಟೋ 
ಪದ ಎದುರು ಕಾಪು ನೀಡುತ್ತಿರಲಿಲ್ಲ ಕಾಲೇಜು ತಲಪುವ ವೇಳೆಗೆ ಮಜ್ಜೆ ತನಕ ಕೋಟ 
ಕೋಡದಿದ್ದರೆ ಅದು ಗಾಳಿಬೀಡೇ ಅಲ್ಲ ಅನ್ನುವ ಸ್ಥಿತಿ. ಆದರೆ ನಿಸರ್ಗದ ರುದ್ರಬಲಗಳೊಡನೆ 
ಸಹಜೀವನ ನಡೆಸುತ್ತ ಅವುಗಳಿಂದ ಶಿವಫಲಗಳನ್ನೇ ಪಡೆದು ಅಭಿವರ್ಧಿಸಿರುವ ಕೊಡಗಿನ 
ವಿದ್ಯಾರ್ಥಿವೃಂದಕ್ಕೆ ಇವು ಮಾಮೂಲು ಪ ಕೃತಿ ವ್ಯಾಪಾರಗಳಾದುವೇ ವಿನಾ ಅಸಹ್ಯ ಪ್ರತಿ 
ರೋಧಗಳಾಗಲಿಲ್ಲ. ಅವರು ಅಂಜಿದ್ದು ಹಿಂಜರಿದದ್ದು ಮನುಷ್ಯ ವ್ಯಾಪಾರಗಳಿಗೆ, ಕೃತಕ 
ಪ್ರತಿರೋಧಗಳಿಗೆ, ಡೋಂಗಿ ಮಂದಿಯ ಕೋಡಂಗಿತನಕ್ಕೆ. 
ನೀರಡಕೆ, ಬಾಯಾರಿಕೆ ಪದಗಳ ನಡುವೆ ಒಂದು ಸೂಕ್ಷ ಸ ವ್ಯತ್ಯಾಸ ಉಂಟು : ಬಾಹ್ಯ 
ಪರಿಸರದ ಪ್ರಭಾವದಿಂದ ಮೊದಲನೆಯದು ಕಾಣಿಸಿಕೊಂಡರೆ ಆಂತರಿಕ ಸ್ಥಿತಿಗತಿಗಳ ಪರಿಣಾಮ 
ವಾಗಿ ಎರಡನೆಯದು ತಲೆದೋರುವುದು. ಬಿಸಿಲಲ್ಲಿ ಹಾದಿ ಸವೆಸಿದಾಗ ಬಳಲಿಸುವುದು 
ನೀರಡಕೆ, ಜ ಶರದ ಕಾಪು ತಟ್ಟಿದಾಗ ತೊಳಲಿಸುವುದು ಬಾಯಾರಿಕೆ. ನೀರು ಕುಡಿದು ನೀರಡಕೆ 


~~ ee ಗ 


ಸಹಕಾರದಲ್ಲಿ ಒಂದು ಪ್ರಯೋಗ ` ೩೯ 


ಯನ್ನು ತಣಿಸಬಹುದಾದರೆ ಬೇನೆ ಚಿಕಿತ್ಸೆಯೊಂದೇ ಬಾಯಾರಿಕೆಯನ್ನು ತಂಪಿಸುವ ಹಾದಿ. 
ಮಡಿಕೇರಿಯ ಪಟ್ಟಭದ್ರರಿಗೆ ತೀವ್ರ ಬಾಯಾರಿಕೆ. ಏರಿದ್ದು ಸಹಜವೇ ಅಧಿಕ ಸಂಖ್ಯೆಯ 
ವಿದ್ಯಾರ್ಥಿಗಳು, ಹೆಚ್ಚು ಬೆಲೆಯ ಪುಸ್ತಕಗಳಿಗೆ ತುಂಬ ಬೇಡಿಕೆ, ಪೈಪೋಟಿ ಇಲ್ಲದ ನ 
ಸನ್ನಿವೇಶ ಕಿಚ್ಚು ಹಚ್ಚಂದ ಸ್ವರ್ಗಕ್ಕೆ ! ಪುಸ್ತಕ ಬೇಡಿ ದುಡ್ಡು ಹಿಡಿದು ದೇಹಿ ಎಂದು ನಿಂತ 
ಜ್ಞಾ ನದಾಹಿಗಳಿಗೆ "ದೊರೆತದ್ದು ಗರಿಷ್ಠ 'ಮಾಲ್ಯಕೆ ಕೈ ಕನಿಷ್ಠ ಸರಕು (ಮತ್ತು ುಣಾತ್ಮಕ ಸೇವೆ). 
ಅನೇಕ ವಿದ್ಯಾರ್ಥಿಗಳು ವ್ಯಾ ಹರಿದ ಅಂದರೆ ds ಇರಬೇಕು ಎಂಬುದಾಗಿ ಪರಿಸ್ಥಿ ತಿಗೆ 
ಫು A, ಕೆಲವರು ಬೇರೆ ಏನೂ ವಿಧಿ ಇಲ್ಲದೆ ಈ ಲುಕ್ಸುನನ್ನೂ ಕಟುಕ 
ರೋಹಿಣಿಯನ್ನೂ ನುಂಗಿಕೊಂಡರು. ಇನ್ನುಳಿದವರು ಇವೆಲ್ಲವೂ ವಿದ್ಯಾರ್ಜನೆಯ ತಪಸ್ಸಿನ 
ಒಂದು ಅಂಗ ಎಂಬ ನಿರ್ವಿ£ ಣ್ಣ ಭಾವದಿಂದ ಉದಾಸೀನರಾದರು. ಸುಲಭ ಶ್ರಮದಿಂದ ವಾಮ 
ಮಾರ್ಗದಲ್ಲಿ ಗಳಿಕೆ ಅದ ಲಾಭ ವ್ಯಾಪಾರಿಗಳ ರೋಗವನ್ನು ಉಲ್ಬಣಿಸಿ ಅವರ ಬಾಯಾರಿಕೆ 
ಯನ್ನು ಅತಿಯಾಗಿ ವರ್ಧಿಸಿತು ; ಮತ್ತಷ್ಟು ತನಿರಸವನ್ನು ಅದಕ್ಕೆ ಎರೆಯುವುದು ಅವರ 
ದೃಷ್ಟಿಯಿಂದ ಅನಿವಾರ್ಯವಾಯಿತು. ಅದರೆ ವಿದ್ಯಾರ್ಥಿ ಗಳ ದೃಷ್ಟಿಯಿಂದಲೋ ? ವ್ಯಾಧಿ 
ನಿವ್ವೂಲನವೊಂದೇ ಇದಕ್ಕಿದ್ದ ಮದ್ದು. 

1953ರ ಕರಿಮುಗಿಲಿನ ಒನಕೆ ಮಳೆಯ ಕುಟ್ಟಣೆ ಮುಗಿದು ದಟ್ಟ ಹಸಿರಿನ ಹಚ್ಚಡ 
ಇಡೀ ಮಡಿಕೇರಿಯ ಮೇಲೆ ಹಾಸಿದಂತಿತ್ತು. ಬತ್ತದ ಗದ್ದೆಗಳಲ್ಲಿ ಕದಿರೊಡೆಯುವ ಕಾಲ 
ಸನ್ನಿಹಿತವಾಗಿತ್ತು. ಪಚ್ಚೆ ಮಣಿಗಳನ್ನು ನಿಬಿಡವಾಗಿ ಧರಿಸಿ ಅವುಗಳ ಭಾರದಿಂದ ಇಡೀ ಕಾಫಿ 
ತೋಟದ ಹರವೇ ತೊನೆಯುತ್ತಿತ್ತು. ಯಾಲಕ್ಕಿಯ ನರುಗಂಪನ್ನು ಹೊತ್ತು ಎಲ್ಲೆಡೆಗೂ 
ಮೆಲುಬೀಸಿನಿಂದ ಪಸರಿಸುತ್ತಿದ್ದ ಪ್ರಾಣವಾಯು ಆ ನಡುಹಗಲ ಹೂಬಿಸಲ ಹಿತಲೇಪನದ 
ವೇಳೆ ನಮ್ಮನ್ನು ಸ್ವಯಂಪ ಸಭೆಯ ಲೋಕಕ್ಕೆ ಕೊಂಡೊಯ್ಯುತ್ತಿತ್ತು. ವಿದ್ಯಾರ್ಥಿಗಳ ಎಂದೂ 
ಬತ್ತದ ಕ ಹೊಸ ಕಳೆ ಬಂದಿತ್ತು. ಹಿರಿಯ i ಇರಿಸಿಕೊಂಡು ಕಾಲೇಜಿನ 
ಸರ್ವಾಂಗೀಣ ಅಭ್ಯುದಯಕ್ಕಾಗಿ ಅಹರ್ನಿಶೆ ದುಡಿಯುತ್ತಿದ್ದ ಪ್ರಾಂಶುಪಾಲರು ತಮ್ಮ ಅಕ್ಷಯ 
ಬತ್ತಳಿಕೆಯಿಂದ ಇನ್ನೂ ಚ ಹೊಸ ಅಸ್ತ್ರವನ್ನು ಹೊರತೆಗೆದರು. 


ಸಹಕಾರ ಸಂಘದ ಸ್ಥಾ ಪಸೆ 


ಅದೇ ಕಾಲೇಜ್‌ ಮ ಆರಂಭದಲ್ಲಿ (ಜುಲೈ 1953) ಹಲವಾರು ತರುಣ ಉಪನ್ಯಾಸ 
ಕಾರರನ್ನು ಕಾಲೇಜಿಗೆ ನೇಮಿಸಲಾಗಿತ್ತು. ಇವರಲ್ಲಿ ನಾ ko ಒಬ್ಬ. ನಮ್ಮನ್ನೆಲ್ಲ ಪ್ರಾಂಶುಪಾಲರು 
ತಮ್ಮ ಕೊಠಡಿಗೆ ಕರೆಸಿ ಅವರ ಮನಸ್ಸಿನಲ್ಲಿದ್ದ ಹಲವಾರು ನ ಯೋಜನೆಗಳನು ವಿವರಿಸಿ 
ದರು. ಇವುಗಳ ಪೈಕಿ ಮುಖ್ಯವಾದ ಒಂದನ್ನು ಅವರು ತಮ್ಮ ಬಯ. ತಮ್ಮ 
ಬಾಳಹಂಬಲ ಎಂಬ ಆತ್ಮೀಯತೆಯಿಂದ ನಮ್ಮ ಮುಂದೆ ಇಟ್ಟರು : "ಕಾಲೇಜಿನ ಎದ್ಯಾರ್ಥಿ 
ಗಳಿಗೆ ಅವರ ಸಕಲಾವಶ್ಯಕತೆಗಳೂ ಇಲ್ಲಿಯೇ ದೊರೆಯುವಂತೆ ಒಂದು ಸಹಕಾರ ಸಂಘವನ್ನು 
ಒಡನೆ ಸ್ಥಾಪಿಸಬೇಕು. ಕ್ರಮೇಣ ಇದನ್ನು ವಿಸ್ತರಿಸಿ ಇದೊಂದು ಸರ್ವ ವಸ್ತು ಭಂಡಾರ 
ಆಗುವಂತೆ ಮಾಡಬೇಕು. ಕಾಲೇಜಿನ ಸುಪುಷ್ಟ ಅಭಿವರ್ಧನೆಗೆ ಪಾಠ ಪ್ರವಚನ, ಗ್ರಂಥ 
ಭಂಡಾರ ಮುಂತಾದವುಗಳೆಷ್ಟೇ ಅಗತ್ಯವಾದ 


ಇಂಥ ಒಂದು ಸಾಮಾಜಿಕ ಕೇಂ ಂದ್ರವಾದ 


೪೦ ಮಾನವಿಕ ಕರ್ಣಾಟಕ 


ಸಹಕಾರ ಸಂಘ. ಇದಿಷ್ಟು ಅವರ ಮಾತಿನ ಸಾರ, ಅವರು ಮುಂದುವರಿದು ನಮ್ಮ 
(ಅಂದರೆ ತರುಣ ಅಧ್ಯಾಪಕರ) ಪೈಕಿ ಒಬ್ಬರು ಈ ಹೊಣೆ ಹೊರಲು ಮುಂಬರಬೇಕೆಂದಂ 
ಬಯಸಿದರು. ನೆರೆದಿದ್ದವರ ದೃಷ್ಟಿ ಬಿದ್ದದ್ದು ನನ್ನ ಮೇಲೆ. ನನಗೆ ಯಾವ ಭಾವನೆಯೂ 
ಇರಲಿಲ್ಲ... ಕಾರಣ, ಸಹಕಾರ ನನಗೆ ಪರಕೀಯ ಕ್ಷೇತ್ರ. ಅಲ್ಲದೇ ನಾನಾಗ ಕಾಲೇಜಿನ ಸಮಾಜ 
ಸೇವಾ ಸಂಘದ ಕಾರ್ಯ ನಿರ್ವಾಹಕನಾಗಿ ತಲೆತುಂಬ ಯೋಜನೆಗಳನ್ನೂ ಕೆ ತುಂಬ ಕೆಲಸ 
ಗಳನ್ನೂ ಹಮ್ಮಿಕೊಂಡಿದ್ದೆ. 

"ನಿಮ್ಮ ಅಭಿಪ್ರಾಯ ಏನು ?° ಎಂಬುದಾಗಿ ಪ್ರಾಂಶುಪಾಲರು ನನ್ನನ್ನು ಕೇಳಿದಾಗ 
ಉಳಿದವರು ಅವರ ಇಂಗಿತವರಿತು ""ನೀವೇ ಈ ಮುಂದಾಳುತನ ವಹಿಸಲು ಸರಿಯಾದವರು'' 
ಎಂದು ದನಿಗೂಡಿಸಿದರು. 

ನನ್ನಲ್ಲಿ ಸ್ವಭಾವಜನ್ಯ ದೌರ್ಬಲ್ಯವೊಂದುಂಟು : ನಾಲ್ಕು ಜನ ಸೇರಿ ವಿಶ್ವಾಸದಿಂದ 
4«ಈ ಕೆಲಸ ನಿಮ್ಮಿಂದ ಆಗಬೇಕು”? ಎಂದಾಗ ಹಿಂದೆ ಮುಂದೆ ನೋಡದೆ ಧುಮುಕುವುದು. 
ಅದೂ ಆ ಎಳೆ ಹರೆಯದಲ್ಲಿ (27) ಈ ದೌರ್ಬಲ್ಯ ತೀವ್ರವಾಗಿತ್ತು. ಆ ಗಳಿಗೆಯಲ್ಲಿ ನಾನು 
ತರ್ಕಾತೀತ ಭಾವಾವಿಷ್ಟನಾಗಿ *"ನಿಮ್ಮ ಇಚ್ಛೆಯಂತೆ ಆಗಲಿ. ಆದರೆ ಮಾರ್ಗದರ್ಶನಕ್ಕೆ 
ಹಿರಿಯ ಪ್ರಾಧ್ಯಾಪಕರು ಯಾರಾದರೊಬ್ಬರು ಮುಂದಿರಲಿ. ನಾನು ಹಿಂದೆ ನಿಂತು ಕೆಲಸ 
ಮಾಡುತ್ತೇನೆ? ಎಂದೆ. 

«ಇಲ್ಲ ಅಂಥ ಏರ್ಪಾಡು ಎಂದೂ ಸರಿ ಆಗದು. ನಿಮ್ಮ ದುಡಿಮೆ ನಿಮಗೂ ನಿಮ್ಮ 
ಮೂಲಕ ನಮ್ಮ ಕಾಲೇಜಿಗೂ ಹೆಸರು ತರಬೇಕು. ಮಾರ್ಗದರ್ಶನ ನೀವೇ ಮಾಡಿಕೊಂಡು 
ಹೊಸ ಜಾಡಿನಲ್ಲಿ ಸಾಗಿ. ನಾವೆಲ್ಲ ನಿಮ್ಮ ಬೆಂಬಲಕ್ಕೆ ಇದ್ದೇವೆ'' ಎಂದು ಪ್ರಾಂಶುಪಾಲರು 
ಮುಕ್ತಾಯ ನುಡಿಸಿದರು. | 

ಜಾಗ ನೋಡದೆ ಲಾಗ ಹೊಡೆವಾತನಿಗೆ ಒದಗುವ ಸಮಸ್ತ ಅನುಭವವೂ ಮುಂದೆ 
ನನ್ನದಾಯಿತು. ಸಹಕಾರ ಕ್ಷೇತ್ರ ಅಂದರೇನು ? ಇದರಲ್ಲಿ ಸಂಘ ಸ್ಥಾಪನೆಯ ವಿಧಿ ಹೇಗೆ ? 
ವ್ಯಾಪಾರದ ಹಿಕ್ಕತ್ತುಗಳು ಯಾವುವು ? ಬಂಡವಾಳವನ್ನು ಎಲ್ಲಿಂದ ದೊರಕಿಸುವುದು ? 
ಸಾಮಗ್ರಿಗಳ ಪೂರೈಕೆ ಎಂತು? ಗಲ್ಲಾದಲ್ಲಿ ಕುಳಿತು ವ್ಯಾಪಾರ ಮಾಡುವವರು ಯಾರು ? 
ಲೆಕ್ಕಪುಸ್ತಕಗಳ ವಿಲೆವಾರಿ ಏನು ? ನನ್ನ ಪಾಠಾಧ್ಯಯನಗಳ ಮತ್ತು ಸಂಘದ ವ್ಯವಹಾರಗಳ 
ನಡುವೆ ಹೊಂದಾಣಿಕೆ ಸಾಧಿಸುವುದು ಹೇಗೆ? ಇವೇ ಮೊದಲಾದ ನೂರಾರು ಪ್ರಶ್ನೆಗಳು 
ನನ್ನನ್ನು ಆ ಗಳಿಗೆಯಿಂದ ಕಾಡತೊಡಗಿದುವು. ಆವೇಶಭರದಲ್ಲಿ ಸ್ವಸಾಮರ್ಥ್ಯವನ್ನು ಗ್ರಹಿಸದೆ 
ನೀಡಿದ ಆಶ್ವಾಸನೆ ಸಿಂದಬಾದ ನಾವಿಕನ ಮುದುಕ “ಮಿತ್ರ?” ನಂತೆ ನನ್ನ ಬೆನ್ನೇರಿ ತನ್ನ ಹೆಣ 
ತೂಕದಿಂದ ನನ್ನನ್ನು ಜಗ್ಗ ತೊಡಗಿತು. ಕಾಲೇಜಿನಲ್ಲಿ ಈ ವಿಚಾರಗಳನ್ನು ಚರ್ಚಿಸಬಲ್ಲ ಅನು 
ಭವಿಗಳು ಯಾರೂ ಇರಲಿಲ್ಲ. 

ಪ್ರಥಮ ಪ್ರಜಾಸರ್ಕಾರ ಈ ವೇಳೆಗೆ ಕೊಡಗಿನಲ್ಲಿ ಅಸ್ತಿತ್ವಕ್ಕೆ ಬಂದು ತುಂಬ ಸಮರ್ಥ 
ವಾಗಿ ಮತ್ತು ಆತ್ಮೀಯವಾಗಿ ಕೆಲಸವೆಸಗುತ್ತಿತ್ತು. ಮಂತ್ರಿದ್ವಯರಿಗೂ ಕೊಡಗಿನ ಹೆಸ 
ರನ್ನು ಸರ್ವರಂಗಗಳಲ್ಲಿ ಮುಂದೆ ತರಬೇಕೆಂಬ ತೀವ್ರಾಸಕ್ತಿ ಇತ್ತು. ಸಾರ್ವಜನಿಕ ಜೀವನದಲ್ಲಿ 
ಲವಲವಿಕೆ ಮತ್ತು ಅರ್ಥಪೂರ್ಣತೆ ತುಂಬಿ ತುಳುಕುತ್ತಿದ್ದುವು. ಆ ಮೊದಲೇ ಆಳವಾಗಿಯೂ 
ಅಗಲವಾಗಿಯೂ ಕೊಡಗಿನಲ್ಲಿ ನೆಲೆಸಿದ್ದ ಸಹಕಾರಾಂದೋಳನಕ್ಕೆ ಈ ಹೊಸ ಅನುಕೂಲ ಸನ್ನಿ 


|: 


ಸಹಕಾರದಲ್ಲಿ ಒಂದು ಪ್ರಯೋಗ ೪೧ 


ವೇಶ ಅಧಿಕ ಚೈತನ್ಯವನ್ನು ನೀಡಿತು. ಇತ್ತ ವೈಯಕ್ತಿಕವಾಗಿ ನನಗೆ ಒಂದು ವಿಶೇಷ 
ಸೌಕರ್ಯವೂ ಇತ್ತು : ನನ್ನ ತಂದೆ ಕೊಡಗಿನ ಸಹಕಾರ ರಂಗದಲ್ಲಿ ಹಿರಿಯ ಅಧಿಕಾರಿಗಳಾಗಿ 
ದ್ದ ರು. ಹೀಗಾಗಿ ತೀರ ಎಳವೆಯಿಂದಲೇ ನನಗೆ ಗ್ರಾಮ ಸಹಕಾರ ಸಂಘಗಳ ನಡವಳಿಕೆ 
ಗಳನ್ನು ನೋಡುವ ಅವಕಾಶ ಲಭಿಸಿತ್ತು... ನಾನು ಪ್ರೌಢಶಾಲೆಯ ವಿದ್ಯಾರ್ಥಿ ಆಗಿದ್ದಾಗ 
ನನ್ನ ತಂದೆಯವರೇ ಅಧಿಕಾರನಿಮಿತ್ತ ಹಿರಿತನ ವಹಿಸಿ ಮಡಿಕೇರಿಯಲ್ಲಿ ಪ್ರಥಮವಾಗಿ ಸ್ಥಾಪಿಸಿದ 
ಗ್ರಾಹಕ ಸಹಕಾರ ಸಂಘದ ಕ್ಷಿಪ್ರಾಭಿವರ್ಧನೆಯನ್ನು ಕಂಡಿದ್ದೆ. ಸದ್ಯ ಅವರು ಕೊಡಗಿನ 
ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರಧಾನಾ ಧಿಕಾರಿಗಳಾಗಿದ್ದು ದರಿಂದ ಅಂಗೈ ಅಗಲದ ಕೊಡಗಿನ 
ನೆಲದಲ್ಲಿ ಸಹಕಾರ ಇಲಾಖೆಯ ಸಕಲ ಅಧಿಕಾರಿಗಳೂ ನನಗೆ ಪರಿಚತರಾಗಿದ್ದರು. ಈ “ರಕ್ಷ 
ವನ್ನು ನಗದಿಸಲು ನಾನು ಮುಂದಾದೆ. 
ಪಕಾರ ಸಂಘಗಳ ರಿಜಿಸ್ಟ್ರಾರ್‌ ವಿದ್ಯಾರ್ಥಿಗಳ ಗ್ರಾಹಕ ಸಹಕಾರ ಸಂಘದ ಸ್ಥಾಪನೆಗೆ 

ಸ ಪೂರ್ತಿ ತಾಂತ್ರಿಕ ಮಾಹಿತಿ ತಿಯನ್ನು ಒದಗಿಸಿದರು. ಆ ಪ್ರಕಾರ ಮೊದಲ ಹೆಜ್ಜೆಯಾಗಿ 
ನಾವು ನಿಗದಿ ಪಾಲು ಬಂಡವಾಳವನ್ನೂ ಪ್ರವರ್ತಕ ಸದಸ್ಯ ಸಂಖ್ಯೆಯನ್ನೂ ಕಲೆಹಾಕಬೇಕಾ 
ಗಿತ್ತು. ಪ್ರತಿ ಸದಸ್ಯ ಕೊಡಬೇಕಾಗಿದ್ದ ಕನಿಷ್ಠ ಮೊಬಲಗು ನಾಲ್ಕೂವರೆ ರೂಪಾಯಿಗಳು. 
ಆ ದಿನಗಳಲ್ಲಿ ವಿದ್ಯಾ ಜ್‌ ದೃಷ್ಠಿ ಯಿಂದ ಇದು ಕಡಿಮೆ ಮೊತ್ತ ವೂ ಆಗಿರಲಿಲ್ಲ. ಹಣ 
ವಾಗಲಿ ಸದಸ್ಯ ಸಂಖ್ಯೆಯಾಗಲಿ ನಮ್ಮ ಉತ್ಸಾಹದ ದುಡಿಮೆಗೆ ಅನುಪಾತೀಯವಾಗಿ ಹರಿಯ 
ಲಿಲ್ಲ. ಈ ಸಾರ್ವಜನಿಕ ಭಿಕ್ಷಾಟನೆಯಲ್ಲಿ ದೊರೆತ ಅನುಭವಗಳನ್ನು ಸಾರೀಕರಿಸಿ ಇಷ್ಟು ಹೇಳ 
ಬಹುದು : 

ಯಾವುದೇ ಕಾರ್ಯ ಅಂತಿಮವಾಗಿ ತಮ್ಮ ಒಳಿತಿಗಾಗಿಯೇ ಇದೆ ಎಂದು ಜನರಿಗೆ 
ಖಾತ್ರಿ ಆದಾಗ್ಯೂ ಹಣ ಹರಿಯುವುದು ತುಂಬ ದಾಕ್ಷಿಣ್ಯದಿಂದ. ವಿಚಾರವಂತರು ಸಂಘಟಕರ 
ಪ್ರಾಮಾಣಿಕತೆ ಮತ್ತು ಕಾರ್ಯದಕ್ಷತೆಗಳನ್ನು ಚೆನ್ನಾಗಿ ವಿಮರ್ಶಿಸಿ ಪರ್ಯಾಲೋಚಿಸಿ ಹಣ 
ನೀಡುವರು. ಇಂಥವರ ಸಂಖ್ಯೆ ಕಡಿಮೆ. ಉಳಿದವರು (ನಮ್ಮಲ್ಲಿ ವಿದ್ಯಾರ್ಥಿಗಳೇ ಬಹುತೇಕ 
“ಕಚ್ಚಾ ಸಾಮಗ್ರಿ” ಮತ್ತು ಬೇಡುವವ ಖುದ್ದು ಅವರ ಓರ್ವ ಅಧ್ಯಾಪಕ ಆಗಿದ್ದು ದರಿಂದ) 
ನಾಲ್ಕು ಸಲ ಕಾಡುವಾಗ *"ಪೀಡೆ ತೊಲಗಲಿ'' "ಎಂದು ಮನಸ್ಸಿನೊಳಗೆ ಶಪಿಸುತ್ತ ಸದಸ್ಯ 
ಶುಲ್ಕವನ್ನು ಪಾವತಿಸಿದರು. ವಾದ ಮಾಡಲು ಅರ್ಹತೆ ಇದ್ದಂಥ ಸಮಾನಸ್ಯಂಧರ ಪೈಕಿ 
ಒಳ್ಳೆಯ ಮಾತಾಡಿ ಹುರಿದುಂಬಿಸಿ ಆದರೆ ಸಾಕಷ್ಟು ಸತಾಯಿಸಿ ಮತ್ತೆ ಅನಿವಾರ್ಯವಾಗಿ 
ಮೊಬಲಗು ತೆತ್ತವರು ಹಲವರು. ಇನ್ನು ಕೆಲವರು ""ಆಗ ಬಾ ಈಗ ಬಾ ಹೋಗಿ ಬಾ” 
ಎಂದು ಪರಿ ಪರಿ ವಿಧದಿಂದ ಸತಾಯಿಸಿ ಮತ್ತೆ ಈ ಕೆಲಸ ಹೇಗೆ ವಿಘಲವಾದೀತೆಂಬ ವಿಚಾರ 
ಉದ್ದು ದ್ದ ಭಾಷಣ ಬಿಗಿದು ಕೊನೆಗೂ ಸದಸ್ಯ ರಾಗದೇ ನಾಲ್ಕೂವರೆ ರೂಪಾಯಿಗಳನ್ನು ಸ ದಕ್ಕಿಸಿ 
ಕೊಂಡರು. ಆದ್ದರಿಂದ ಇಲ್ಲೆಲ್ಲ ಕಲಿತ ಪಾಠ ಒಂದೇ : %ಸುಖದಃಖೇ ಸಮೇ ಕೃತ್ವಾ 
ಲಾಭಾಲಾಭೌ ಜಯಾಜಯಾೌ ತತೋ ಯುದ್ಧಾ ಯ ಯುಜ್ಯಸ 8 ನೈವಂ ಪಾಪಮವಾಪ್ಯಸಿ.'' 
ಆದರೇನು ಮಾಡುವುದು ? ಕೆ ಹಾಕಿದ ಕೆಲಸದಲ್ಲಿ ರಾಗಭಾವಗಳನ್ನು ತರದೇ ದುಡಿಯುವ ದಿವ್ಯ 
ನಿರ್ಲಕ್ಷ್ಯ ಭಾವವಾಗಲಿ ಬೋರ್ಗಲ್ಲತನವಾಗಲಿ ಈ ಜೀವದ ಪ ವೃತ್ತಿ ಅಲ್ಲ. 


ರಿಜಿಸ್ಟ್ರಾರರು ವಿಧಿಸಿದ್ದ ಕನಿಷ್ಠ ಅಡಚಣೆಗಳನ್ನು ಅಂತೂ ಇಂತೂ ನೋವು ಗಾಸಿ 


ಛಿ) ಮಾನವಿಕ ಕರ್ಣಾಟಕ 


ಏನೂ ಇಲ್ಲದೆ ದಾಟಿ ಎರಡನೆಯ ಸುತ್ತಿನ ಮಾತಿಗೆ ಅವರನ್ನು ಕಾಣಹೋದೆ, ಅವರು ಸೂ 


ಎಡೆ 

೧ಎ ಲ i 

ದ್ಲೆವ್ರ (ಹೆಚ್ಚಿನವು ನಮಗೆ ಅರ್ಥವಾಗಿರಲಿಲ್ಲ)... ಕಾರ್ಯನಿರ್ವಾಹಕ ಸಮಿತಿಯ ವಿಚಾರದಲ್ಲಿ 
ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಕೆಲವು ಮುಖ್ಯ ಮಾರ್ಪಾಡುಗಳನ್ನು ಸೂಚಿ 
ಸಿದ್ದೆವು. ಗೌರವ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯ ನಿರ್ವಾಹಕನಾದ ಗೌರವ ಕಾರ್ಯದರ್ಶಿ 
ಇವರಿಬ್ಬರು ಮಾತ್ರ ವಿದ್ಯಾರ್ಥಿಗಳೇ ಬಹು ಸಂಖ್ಯೆಯಲ್ಲಿ ಇರುವಂಥ ಮಹಾಸಭೆಯಿಂದ 
ಚುನಾಯಿತರಾಗತಕ್ಕದ್ದಲ್ಲ ; ಬದಲು, ಕಾಲೇಜಿನ ಪ್ರಾಂಶುಪಾಲರೇ ಪದನಿಮಿತ್ತ ಗೌರವ 
ಅಧ್ಯಕ್ಷರಾಗಿರತಕ್ಕದ್ದು ; ಮತ್ತು ಕಾಲೇಜಿನ ಪ್ರಾಂಶುಪಾಲರೇ ಆಧ್ಯಾಪಕ ಸದಸ್ಯರ ಪೈಕಿ 
ಒಬ್ಬರನ್ನು ಗೌರವ ಕಾರ್ಯದರ್ಶಿಯಾಗಿ ನಾಮಕರಿಸತಕ್ಕದ್ದು ; ಕಾರ್ಯನಿರ್ವಾಹಕ 


ಮಂಡಳಿಯ ಆಧ್ಯಾಪಕ ಸದಸ್ಯನನ್ನು ಅಧ್ಯಾಪಕ ಸದಸ್ಯರು ಮಾತ್ರ ಚುನಾಯಿಸಬೇಕು. 


ಚಿಸಾ.ರರು ಮೊದಲಿನ ಸೂಚನೆಯನ್ನು ಒಪ್ಪಿದರು, ಆದರೆ ಉಳಿದೆರಡನ್ನು ತಳ್ಳಿ 
ಹಾಕಿದರು. ಅವು ಸಹಕಾರ ತತ್ತ್ವಗಳಿಗೆ ಅನುಗುಣವಾಗಿಲ್ಲ, ಮಹಾಸಭೆಯ ಅಧಿಕಾರ ವ್ಯಾಪ್ತಿಗೆ 
ಸರ್ವಸದಸ್ಮರೂ ಒಳಪಟ್ಟಿರಬೇಕು ಎಂಬುದಾಗಿ ವಾದಿಸಿದರು. ಅಲ್ಲದೇ ಸರ್ವಾನುಮತದಿಂದು 
ನಾನು ಗೌರವ ಕಾರ್ಯದರ್ಶಿಯಾಗಿ ಚುನಾಯಿತನಾಗುವ ವಿಚಾರದಲ್ಲಿ ತಮಗೆ ಒಂದಿನಿತು 
ಸಂದೇಹವೂ ಇಲ್ಲ ಎಂಬುದಾಗಿ ನನ್ನ ಬೆನ್ನು ತಟ್ಟಿದರು. ಇನು ಸ್ಪಷ್ಟವಾಗಿ ನಮ್ಮ 
ನಿಲುವನ್ನು ವಿವರಿಸಿದೆ (ಸ್ವಲ್ಪ ಕಾವು ಕೂಡ ಬೆರೆತಿತ್ತು) : “ಸಹಕಾರ ತತ್ತ್ವ ಅನ್ನುವುದು 
ನಮ್ಮ ಅಳವಿಗೆ ಮೀರಿದ ನಿಸರ್ಗನಿಯಮ ಏನೂ ಅಲ್ಲ. ಪರಿಸ್ಲಿತಿಗೆ ಅನುಗುಣವಾಗಿ ಇದನ್ನು 
ಕಾರ್ಪಡಿಸದಿದ್ದರೆ ಅದು ದಫ್ತರಗಳಲ್ಲಿ ಕೀಟಾಹಾರವಾಗಿ ಉಳಿದೀತು, ಅಷ್ಟೆ. ಇದೀಗ ತಾನೇ 


€L 


ಹಂಟ ಲಿರುವ ನಮ್ಮ ಸಹಕಾರ ಸಂಘಕ್ಕೆ ಯಾರು ಗೌರವ ಕಾರ್ಯದರ್ಶಿ ಆಗುವರೆಂಬುದು 
ಮುಖ್ಯ ಅಲ್ಲ. ಆ ಅಧಿಕಾರ ಆ ವ್ಯಕ್ತಿಗೆ ಹೇಗೆ ಪ್ರಾಪ್ತವಾಗುವುದು ಎನ್ನುವುದು ಮುಖ್ಯ. 
೧ನೆ ಗಣ ಪಾ ಲೆ 

ಇಲ್ಲ ಏದ್ಯಾರ್ಥಿ ಸಿದಿಸ್ಯಿ A 


ರ ಮಹಾಸಭೆಗೆ ಅಧ್ಯಾಪಕರಿಂದ ಇಬ್ಬ ) ರನ್ನು ಚುನಾಯಿಸುವ ಅಧಿಕಾರ 

ನೀಡುವುದು ಬೀದಿ ರಾಜಕೀಯವನ್ನು ದೇಗುಲಡೊಳಕೆ, ಎಳೆದು ತಂದಂತೆ. ಕಾಲೇಜಿಗೆ ಸಹಕಾರ 
7) ಸ ಡೆ 

ಸಂಘವಿಲ್ಲದಿದ್ದರೂ ಅಡ್ಡಿ ಇಲ್ಲ ಈ ಹೊಸ ಗೆದ್ದಲನ್ನು ಒಳಕರೆಯುವುದು ಬೇಡ.” 


ಸೃ? 


ಅವರೂ ದನಿ ಏರಿಸಿ ಬೇಳಿದರು : “ನಿಮ್ಮ ಷರತ್ತುಗಳಿಗೆ ಅನುಗುಣವಾಗಿ ಈ ಸಂಘ 


ವನ್ನು ನೋಂದಾಯಿಸಲು ಸಾಧ್ಯವಾಗುವುದಿಲ್ಲ.” 


ಖಿ 


«ಸಹಕಾರ ಸಂಘಗಳ ಸ್ಥಾಪನೆ ಪೋಷಣೆಗಳಿಗೆಂದೇ ಮೀಸಲಾಗಿರುವ ಈ ಇಲಾಖೆ 
ನಾವಾಗಿಯೇ ಒಂದು ಸಂಘ ಸಸಿಯನ್ನು ನಿಮ್ಮ ಯಾವ ನೆರವೂ ಇಲ್ಲದೆ ನೆಟ್ಟು ಬೆಳೆಸಿ ಮೇಲೆ 


೬ ದ 
ವುದು ಬಿಟ್ಟು ಗಾಲಿಗಳ ಅರಗಳ ನಡುವೆ ಸಲಾಕಿ ತೂರುವುದು ಸರಿಯೆ 


ಕ 


ಕರುವೆವೆಂದು. ಕೋರಿ ಬಂದಿರುವಾಗ ನಮ್ಮನ್ನು ತೆರದ ಮನದಿಂದ ಸ್ನಾಗತಿಸಿ ಪ್ರೋತ್ಸಾಹಿಸು 
% ರ 


ಠ್‌ 


ವಿಶೇಷಣದ ಬೆಂಬಲ ಇಲ್ಲದೆಯೂ ನಾವು ಸಂಸ್ಥೆಯೊಂದನ್ನು ಕಟಿ, ವಿದ್ಯಾರ್ಥಿ ಸೇವೆಯನ್ನು 


ಮಾಡುವುದಂತೂ ಖರೈ, ನೋಡಿ ಬೇಕಾದರೆ? ಎಂಬುದಾಗಿ ಹೇಳಿ ನಾನು ಅಲ್ಲಿಂದ ಹೊರಟ, 


ಸಹಕಾರದಲ್ಲಿ ಒಂದು ಪ್ರಯೋಗ ೪೩ 


ಪ್ರಾಂಶುಪಾಲರಿಗೆ ಯಥಾವತ್ತು ವರದಿ ಒಪ್ಪಿಸಿ ಎರಡು ಅಂಶಗಳನ್ನು ಸ್ಪಷ್ಟಪಡಿಸಿದೆ ; 
ಒಂದು, ರಿಜಿಸ್ಟ್ರಾರರ ಅಸಹಜ ಷರತ್ತುಗಳಿಗೆ ಮಣಿದು ಕಾಲೇಜು ಸಹಕಾರ ಸಂಘದ ಸ್ಥಾಪನೆ 
ಆಗಲೇಬೇಕೆಂದಾದರೆ ನನ್ನನ್ನು ಆ ಕ್ಷಣವೇ ಸಂಘದ ಹೊಣೆಗಾರಿಕೆಯಿಂದ ಬಿಡುಗಡೆ ಮಾಡ 


ಹ 


ಬೇಕು; ಎರಡು, ನಾನೇ ಇದ್ದು ಇದನ್ನು ಸಂಘಟಿಸಬೇಕು ಎಂದಾದರೆ ನಾವು ಸಹಕಾರ ಕ್ಷೇತ್ರ 
ವನ್ನು ಪ್ರವೇಶಿಸದೆ ಅಲಾಯಿದವಾಗಿ ಮುಂದುವರಿಯಬೇಕು. 


ಹ 


ಮುಂದಿನ ದಿನಗಳಲ್ಲಿ ಪ್ರಾಂಶುಪಾಲರು ರಿಜಿಸ್ಟ್ರಾರರನ್ನೂ ಸಹಕಾರ ಮಂತ್ರಿಗಳನ್ನೂ 
ಭೇಟಿ ಮಾಡಿ ನಮ್ಮ ಮೂಲ ಮಾರ್ಪಡಿಕೆಗಳನ್ನು ಇಲಾಖೆ ಒಪ್ಪುವಂತೆ ಮಾಡಿದರು. 1954ರ 
ಫೆಬ್ರುವರಿ 6 ರಂದು “ಕೂರ್ಗ್‌ ಗವರ್ನ್‌ಮೆಂಟ್‌ ಕಾಲೇಜ್‌ ಕೋಆಪರೇಟಿವ್‌ ಸ್ಟೋರ್ಸ್‌ 
ಲಿಮಿಟೆಡ್‌” ಎಂಬ ನಾಮಧೇಯವನ್ನು ಧರಿಸಿ ನಮ್ಮ ಸಂಘ ಜನ್ಮ ತಳೆಯಿತು. ಇದರ ಗೌರವ 
ಕಾರ್ಯದರ್ಶಿಯಾಗಿ ಪ್ರಾಂಶುಪಾಲರು ನನ್ನನ್ನು ನಾಮಕರಿಸಿದರು. ಈಗ ನೊಗ ಪೂರ್ತಿ 
ನನ್ನ ಕತ್ತ ಮೇಲೆ ಬಿತ್ತು ಮಾತ್ರವಲ್ಲ ಉರುಳೆಯನ್ನು ಅದಕ್ಕೆ ಬಲವಾಗಿಯೇ ಬಿಗಿದಿದ್ದರು. 
ಹೆಸರುಂಟು ಬಂಡವಾಳ ಇಲ್ಲ, ಸಾಗುವ ಹುಮ್ಮಸ್ಸುಂಟಃ ಹಾದಿ ತಿಳಿದಿಲ್ಲ, ವ್ಯವಸ್ಥಿತ ಕಾರ್ಯದ 
ಗಟ್ಟಿ ಅಡಿಪಾಯವಿಲ್ಲದ ಉತ್ಸಾಹದ ನೊರೆ ಎಷ್ಟು ಎತ್ತರ ಏರಿದರೇನು ಫಲ ? ಅಂದು ನನ್ನ 
ಮನಃಸ್ಥಿತಿ ಹೀಗಿತ್ತು. 


ಸಹಕಾರ ಸಂಘದ ಸಂಘಟನೆ 


1954ರ ಜೂನ್‌ ಹೊತ್ತಿಗೆ ನಮ್ಮ ಸಂಘ ಸುಸಜ್ಜಿ ತವಾಗಿ ವ್ಯಾಪಾರಾರಂಭ ಮಾಡ 
ಬೇಕು ಎಂದು ನಿರ್ಧರಿಸಿದೆವು. ನಾಲ್ವರು ವಿದ್ಯಾರ್ಥಿಗಳು ಸು ಹಿಯಂಪೆ ಕ್ರೀರಣೆಯಿಂದ ಮುಂಬಂದು 
ತೇರೆಳೆಯಲು ನನ್ನೊಡನೆ ಟೊಂಕಕಟ್ಟಿ ನಿಂತರು. ಆದರೆ ಹೇರಿಲ್ಲದ ತೇರಿದು. ಅಂದು ನನ್ನನ್ನು 
ಪೀಡಿಸಿದ ಮುಖ್ಯ ಸಮಸ್ಯೆ ಬೇರೆಯೇ : ಪಾಲು ಬಂಡವಾಳ, ಇತರ ಸಂಗ್ರಹ ಎಲ್ಲವೂ ಸೇರಿ 
ನಮ್ಮ ಮೂಲಧನ ಸಾವಿರದ ಅಂಚನ್ನೂ ದಾಟಿರಲಿಲ್ಲ ; ಹಾಗಿರುವಾಗ ಹಲವಾರು ಸಾವಿರ 
ರೂಪಾಯಿ ಬೆಲೆಗಳ ಮಾಲುಗಳನ್ನು ಒದಗಿಸಿಕೊಳ್ಳುವುದು ಹೇಗೆ ? ಮಡಿಕೇರಿಯ ಪುಸ್ತಕ 
ವ್ಯಾಪಾರಿ ಒಬ್ಬರು ತುಂಬ ಅನುಕಂಪ ವಹಿಸಿ ನಯವಾಗಿ ಹೇಳಿದರು : "ಈ ತಾಪತ್ರಯ 
ನಿಮಗೆಂದೂ ನಿಭಾಯಿಸಲು ಸಾಧ್ಯವಾಗದು. ಇನ್ನು ನಿಮ್ಮ ಕಾಲೇಜಿಗೆ ಒಂದು ಸಂಘ ಬೇಕೇ 
ಬೇಕು ಎಂದಾದರೆ ನೋಡಿ. ನಾವಂತೂ ಪೂರ್ತಿ ಸಹಕಾರ ನೀಡಲು ತಯಾರಾಗಿದ್ದೇವೆ. ಜೂನ್‌ 
ಹೊತ್ತಿಗೆ ನಿಮಗೆ ಬೇಕಾದ್ದೆಲ್ಲವನ್ನೂ ಸಗಟು ದರದಲ್ಲಿ ಕೊಟ್ಟುಬಿಡುವೆವು. ಮಾರಾಟ 
ಆದಂತೆ ದುಡ್ಡು ಕೊಡುವಿರಂತೆ” ಈ “ಬಾನೊಳವೆ. ಬಾನೊಳವೆ ಬಾನನ್ನ ಮನೆಗೆ, 
ಬಾನೊಳಗೆ ಹಾರಿ ಬಲು ದಣಿವಾಯ್ತು ನಿನಗೆ” ಎನ್ನುವ ಜೇಡನ ಕರೆಗೆ ಓಗೊಡುವ ಹೆಡ 
ನೊಣ ನಾನಾಗಿರಲಿಲ್ಲ. 


ಮಂಗಳೂರು ನಗರದೊಡನೆ ನನಗೆ ವೈಯಕ್ತಿಕ ಸಂಪರ್ಕ ನಿಕಟವಾಗಿತ್ತು. ಅಲ್ಲಿ 
ಮೊದಲು ಎರಡು ವರ್ಷ ಕಾಲೇಜು ವ್ಯಾಸಂಗ ಮಾಡಿದ್ದೆ. ಮತ್ತೆ ಕೆಲವು ವರ್ಷಗಳ ತರು 
ವಾಯ ಅದೇ ಊರಿನಲ್ಲಿ ಕಾಲೇಜ್‌ ಅಧ್ಯಾಪಕ ಹುದ್ದಯಲ್ಲೂ ಇದ್ದೆ. ಹೀಗಾಗಿ ಆ ಪರಿಚಿತ 
ನನ್ನ ಸ್ನೇಹಿತರೂ ಆಗಿ 


ವಿ 
ಹಿರಿ ಪಟ್ಟಣದ ಸಗಟು ವ್ಯಾಪಾರಿಗಳನ್ನು (ಇವರಲ್ಲಿ ಹಲವು ಮಂದಿ ನನ್ನ 
ಲ © ಕ 


ಭಲ ಮಾನವಿಕ ಕರ್ಣಾಟಕ 


ಆಗಿದ್ದರು ) ಕಂಡು ಮಾತಾಡಿ ಖುದ್ದು ಮಾಹಿತಿ ಪಡೆಯುವುದೊಂದೇ ಹಾದಿ ಎಂದು 
ನಿರ್ಧರಿಸಿ ಅಲ್ಲಿಗೆ ಹೋದೆ. ಸ್ಕೂಲ್‌ ಬುಕ್‌ ಕಂಪೆನಿ ಎಂಬ ಹೆಸರಿನ ಪ್ರಸಿದ್ದ ಪುಸ್ತಕ 
ವ್ಯಾಪಾರಿಗಳು ತುಂಬ ತಾಳ್ಮೆಯಿಂದ ನನಗೆ ಈ ಹೊಸ ಪುಂಡ ಸಾಧ್ಯಾಸಾಧ್ಯತೆಗಳನ್ನು 
ವಿವರಿಸಿದರು. ಲೇಖನ ಸಾಮಗ್ರಿಗಳು ಸಮಸ್ತವನ್ನೂ 
ವೇಳೆಗೆ ಒದಗಿಸುವ ಅಶ್ವಾಸನೆ ನೀಡಿದರು. ಆವರ ಸಗಟು ದರಗಳು ನಾನು ನಂಬಲಾರದಷ್ಟು 
ಕಡಿಮೆ ಇದ್ದುವು. “ನೀವು ಈ ಸಂಘದ ಗೌರವ ಕಾರ್ಯದರ್ಶಿ ಆಗಿರುವ ತನಕ ನಮ್ಮ 
ಪೂರ್ತಿ ಬೆಂಬಲ ನಿಮಗ ದೆ? ಖಾಸಗಿ ಕೇತ್ರ ಸಹಕಾರ ರಂಗಕ್ಕೆ ನೀಡಿದ ಈ ಅಶ್ವಾ ಸನೆ ನನಗೆ 
ಎಂಟಾನೆ ಬಲ ನೀಡಿತು. ಹಣವಿಲ್ಲವೆಂದು ಒದ್ದಾ ಡುತ್ತಿ ದ್ದ ವನಿಗೆ ಅಯಾಚಿತವಾಗಿ ಡು ಈಗ 


೧೨ 


ಸಾಕಷ್ಟು ಒದಗಿಬಂದಿತ್ತು. ಸ್ಕೂಲ್‌ ಬಂಕ್‌ ನಡುವಿನ ಸಲಹೆ ಮೇರೆಗೆ ನಮಗೆ ಬೇಕಾ 


ಗುವ ಲೇಖನ ಸಾಮಗ್ರಿಗಳ ಯಾದಿಯನ್ನು ತಯಾರಿಸಿ ಅವನ್ನು ಪೂರೈಸಲು ಅವರಿಗೆ ಅನುಜ್ಞೆ 


ಇತ್ತು ನಾನು ಹಿಂತಿರುಗಿದೆ. ಇತ್ತ ಪಠ್ಯಪುಸ್ತಕಗಳನ್ನು ಪ ಪ್ರಕಾಶಕರಿಂದಲೇ ನೇರವಾಗಿ 
ತರಿಸಲಂ ಪತ್ರ್ರವ್ಯವಹಾರವನ್ನು ತೊಡಗಿದೆವು ಮ್ಯಾಕ್‌ಮಿಲನ್‌, ಬ್ಲ್ಯಾಕೇ, ಅಕ್‌ ಫರ್ಡ್‌; 


ಓರಿಯಂಟ್‌ ಲಾಂಗ್‌ಮನ್ಸ್‌ ಇವೇ ಮುಂತಾದ ದವು ಅಂದಿನ ಪ್ರಕಾಶನೆ ಸಂ ಸ್ಥೆ ಗಳು. 
ಮೇ ತಿಂಗಳ ಕೊನೆಯಲ್ಲ ಮಳೆ ಎಂದಿನ ಬಿರುಸಿನಿಂದ ಹೊಡೆಯತೊಡಗಿತು. 


ಮಂಗಳೂರಿನಿಂದ ಲಾ ಬಂದಿಳಿದಾಗ ಒಂದು ಸಲಕೆ ಲೆ ಮುಗಿ 


ಈ 
ಸ 
© 
CL 

ಟ್ರ 
ಟಿ 
೩೬ 
21 
6 
5 


ಲಾಗಸವೇ ನಮ್ಮ ಅಲೆಯ ಮೇಲೆ ಕಳಚಿ ಬಿದ್ದಂತೆ ಅನ್ನಿ ಸತು : ಸುಮಾರು ಎಂಟು ಸಾವಿರ 


ಆ ೧ ಇಕಿ 
ಣ್ಣ ಸ್ಕಾ ಗಾ 
ನ್ನು ಬಿಚ್ಚಿ ಸಾಮುಗ್ಗಿ ಗಳನ್ನು ವರ್ಗೀ 


ಕರಿಸಿ ಇನ್‌ವಾಯಿಸಿನ ತಪಶೀಲಿನೊಡನೆ ತಾಳೆ ನೋಡಿ ಮತ್ತೆ ಅಟ್ಟಳಿಗೆಗಳಲ್ಲಿ ವ್ಯಾಪಾರಾನು 
ಕೂಲ್ಯದ ದೃಷ್ಟಿಯಿಂಡ ಅಳವಡಿಸಿ ಪೇರಿಟ್ಟಾಗ ಪುರಾಣೋಕ್ತ ರಾಜಸೂಯಾಧ್ಮರ ಮಾಡಿ 
ಮುಗಿಸಿದ ಅನುಭವ ಆಸಾ? ಪ $ಪಸ ೈಕಳೆಗಲ್ಲವೂ ಬ್ಯಾಂಕ್‌ ಮೂಲಕ ಬಂದುವು 

ಅಂದರೆ ಅವನ್ನು ನಗದು ಹಣ ಪಾವತಿಸ ) ಕೊಳ್ಳೆ ಬೇಕಾಯಿತು. ಸಾರ್ವಜನಿಕ ಹಿತದೃಷ್ಠಿ ಯಿಂದ 
ಮತ್ತು ನಮ್ಮ ವ್ಯಾಪಾರ ಕುದುರಿ ಈ ಸಾ ಜಯಪ್ರದವಾಗಲೆಂಬ ಉದ್ದೆ ಬಂದ 


ಸಾಕಷ್ಟು ಕರಪತ ಗಳನ್ನು ವ ಬದ್ರಿಸಿ (ಆ ದಿನಗಳಂದು ಮಡಿಕೇರಿಯಿಂದ ಪ ಪ್ರಕಟವಾಗುತ್ತಿ ದ್ರ 
ದೈನಿಕ ಯಾವುದೂ ಇರಲಿಲ್ಲ) ನಮ್ಮ ವ್ಯಾಪಾರ ದರಗಳನ್ನೂ ನಿಯಮಗಳನ್ನೂ ವಿವರಿಸಿ 
ಊರಿಡೀ ಹಂಚಿದವು. ಮಾದರಿ ನೋಡಿ : 
ಪುಸ್ನಕದಲ್ಲಿಯೂ ರಟ್ಟೆ ನ ಮೇಲೆ ವಣದ್ರಿತವಾಗಿರುವಷ್ಟು 
ಪುಟಗಳು, ರಟ್ಟಿನ ಹೊರತಾಗಿ, ಇರುವುವು. 

ಟಾ ಗಾತ್ರ ಸ್ನ ಳೀಯ ಮಾರೂಂಕಟ್ಟಿ,ಂ ೦ ಶು ಇತರ ಎಲ್ಲ ಪುಸ್ತ ಕಗಳ ಪುಟಗಾತ ್ರೈಕಿಂತಲೂ 


ಪ್ರ ತಿಯೊಂದು ಬರೆಯುವ 


ದೊಡ್ಡದು. 

ಅತ್ಯಂತೆ ಉತ್ಕೃಷ್ಟವಾದ ಕಾಡೆಮ್ಮೆ ಛಾಪಿನ ಕಾಗದದಿಂದ ಈ ಪುಸ್ತಕಗಳನ್ನು 
ತಯಾರಿಸಿದೆ 

ಹಾಗಿದ್ದರೂ ಇವುಗಳ ಮಾರಾಟ ಬೆಲೆ ಮಂಗಳೂರು ನಗರದ ಪೈಪೂ ಟೀ ಮಾರಂಕಟ್ಟೈ 


ಯಲ್ಲ ಪ್ರಚಲಿತವಾಗಿರುವ ಬೆಲೆಯೇ ಆಗಿದೆ, 


ಸಹಕಾರದಲ್ಲಿ ಒಂದು ಪ್ರಯೋಗ ೪೫ 


ಇತರ ಲೇಖನ ಸಾಮಗ್ರಿಗಳಿಗೂ ಈ ತತ್ತ್ವ ಆನ್ವಯಿಸುತ್ತದೆ. ಮುದ್ರಿತ ಪುಸ್ತಕಗಳ 


೨ 


ಬೆಲೆಗಳು ಅವುಗಳ ಮೇಲೆ ನಮೂದಿತವಾಗಿವೆ. ಆ ಬೆಲೆಗಳಿಗೇ ಅವನ್ನು ಮಾರುವೆವು. 


ನಿಮ್ಮ ಕಷಾ ರ್ಜಿತ ಹಣಕ್ಕೆ ಉತ್ಕೃಷ್ಠ ಕ್ರ ಮಾಲು 
ವಿನಯಪೂರ್ವಕ ಕ್ಷಿಪ್ರ ಸೇವೆ ದೊರೆಯಬೇಕಾದರೆ 
ಬನ್ನಿ ಬನ್ನಿ ಬನಿ ಹ ಶ್ಚ ಬನ್ನಿ 
ಮಡಿಕೇರಿಯ ಗವರ್ನ್‌ ಮೆಂಟ್‌ ಕಾಲೇಜು ಕೋಆಪರೇಟಿವ್‌ ಸೊ ಕರ್ಸ್‌ ಲಿಮಿಟೆಡ್‌ ಸಂಸ್ಥೆಗೆ! 


ಸಹಕಾರ ವ್ಯಾಪಾರೋದ್ಯಮದ ಮಹೋನೆ ತ ನಿದರ್ಶನಕ್ಕೆ ! 


ಸಂಘದ ಆರಂಭದಿಂದಲೂ ನಾವೊಂದು ಸ್ಪಷ್ಟ ನಿಲುವನ್ನು ತಳೆದಿದ್ದೆವು : ನಮ್ಮ 
ಕೆಲಸದ ವಿಚಾರ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ನಿವೇದನೆ ಮಾಡಿಕೊಳ ಕ 


ತಕ್ಕದ್ದು ; ಯಾವ ಗಿರಾಕಿಯೂ ನಮಗೆ ಕಿರಿಯನಲ್ಲ, ಯಾವ ವ್ಯಾಪಾರವೂ ನಮ್ಮ ಅಳವಿಗೆ 
ಮೀರಿದ್ದಲ್ಲ ; ವ್ಯಾಪಾರ ಹಾಗೂ ಸೇವೆಯ ವಿಚಾರದಲ್ಲಿ ಸದಾ ವಿವೃತ ಮನಸ್ಕರಾಗಿರತಕ ದ್ದು ; 


ಶಿ 
ಮಡಿಕೇರಿಯ ಮಾರುಕಟ್ಟೆ ವ್ಯವಹಾರದ ವಿಚಾರ ಚಕಾರವನ್ನೂ ಎತ್ತೆತಕ್ಟದ್ದಲ್ಲ ; 
೮ ಎ" 
ನಮ್ಮ ವ್ಯಾಪಾರದ ಸರ್ವೋತ್ಯೃಷ ತೆ ಒಂದೇ ನಮಗೆ ಜಯದೆಡೆಗಿನ ರಹದಾರಿ ಆಗತಕ ದು | 
ಎ 


ನಮ್ಮ ಕಾರ್ಯವಿಧಾನ, ಪ್ರಚಾರ ವೈಖರಿ (ಎಲ್ಲ ಅಧ್ಯಾಪಕರೂ ವಿದ್ಯಾರ್ಥಿಗಳೂ 
ನಮ್ಮ ರಾಯಭಾರಿಗಳಾಗಿದ್ದ ರಷ್ಟೆ) ಮೇಲಾಗಿ ಕಾಲೇಜಿನ ಹಿರಿಯ ಹೆಸರು ಇವು ನಮಗೆ 
ಸರೂ ನಿರೀಕ್ಷಿಸದಿದ್ದ ೦ಥ ವ್ಯಾಪಾರವನ್ನು ತಂದುಕೊಟ್ಟವು. ಮೊದಲೇ ಮಡಿಕೇರಿಯದು 
ಒಂದು ಸಂವೃತ ಮಾರುಕಟ್ಟೆ. ಅಂಥಲ್ಲಿ ಈ ವಿವೃತ ವ್ಯವಹಾರ ಆ ದಿನಗಳಲ್ಲಿ ಪವಾಡ 
ವಾಗಿ ಕಂಡಿದ್ದರೆ ಆಶ್ಚರ್ಯ ಏನೂ ಇರಲಿಲ್ಲ. ಶಾಲೆಯ ಯ ಎಳೆ ಮಿಡಿಗಳು ಮತ್ತು ಆವರ 
ಹೆತ್ತವರು ಸಾಲು ಹಿಡಿದು ಮಳೆ ಹೊಡೆತವನ್ನು ಲೆಕ್ಕಿಸದೆ ಗಾಳಿಬೀಡಿನ ಗುಡ್ಡ ಏರಿ ನಮ್ಮ 
ಅಂಗಡಿಗೆ ಮುತ್ತಿಗೆ ಹಾಕಿದರು. ಬೊಮ್ಮನ ಹಳ್ಳಿಯ ಕಿಂದರಿಜೋಗಿಯ ಬೆನ್ನು ಹಿಡಿದು 
ಸಾಗಿದ ಅಣುಗರ ಹೊನಲು ಪ್ರಾಯಶಃ ಹೀಗಿದ್ದಿರಬಹುದು. ಕಾಲೇಜಿನ ಬೇಸಗೆ ರಜೆ ಇನ್ನೂ 
ಮುಗಿಯದ್ದರಿಂದ ನಾವು ಹಗಲಿಡೀ ಯಾವದ। ವಿಧವಾದ ವಿಶ್ರಾಂತಿಗೆ ಅವಕಾ edd 
ದುಡಿದು ಈ ಮಹಾಪೂರದಿಂದ ಪಾರಾದೆವು. ನಮಗಿದು ಹೊಸ ಸಾಹಸ, ಆಟ ; ನಮ್ಮ 
ಹೊಟ್ಟೆಪಾಡಿಗೆ ಸುತರಾಂ ಅನ್ವಯವಾಗದ ವ್ಯವಹಾರ. ಆದರೆ ಪೇಟೆ ಅಂಗಡಿಗಳವರಿಗೋ ? 
ಅವರ ಅಳಿವು ಉಳಿವುಗಳ ಪ್ರಶ್ನೆ ಇದಾಗಿತ್ತು. ಅವರು ಲೇಖನ ಸಾಮಗ್ರಿಗಳ ಬೆಲೆಗಳನ್ನು 


ಇಳಿಸಿದ್ದು ನಮ್ಮ ಸ ಪರೋಕ್ಷವಾಗಿ ಒಪ್ಪಿಕೊಂಡದ್ದಕ್ಕೆ ಪ್ರತ್ಯಕ್ಷ ನಿದರ್ಶನ. ಆದರೆ 


ಕಾಲೇಜ್‌ ಸೊಸೈಟಿಯ (ಜನ 'ರ ಬಾಯಲ್ಲಿ ಬಂದದ್ದು ಮತ್ತು ಉಳಿದದ 


ಶಿಷ್ಟ ಮಾಲುಗಳ 
ಗುಣಮಟ್ಟ ಇವುಗಳಿಗೆ ಇರಲಿಲ್ಲ. ಮೇಲಾಗಿ ನಮ್ಮ ಗ್ರಾಹಕ ಸೇವೆ ಜನರಿಗೆ ಒಂದು ನೂತ 


ಕಾ ಆಗಿತ್ತು. ಸರ್ವರಿಗೂ ಸದಾ ನಗುಮೊಗದ ಸೇವೆ, “ಗುಂಡುಪಿನಿ ನ್ನಿನಿಂದ ತೊಡಗಿ 


ಹಿಮಾಲಯ ಪರ್ವತದ ತನಕ ಯಾವುದಕ್ಕೂ ಎಲ್ಲದಕ್ಕೂ ಕೇಳಿ ಸದಾ ಕಾಲೇಜ್‌ ಸೊಸೈಟಿ 


ಯನ್ನು” ಎನ್ನುವ ಘೋಷಣೆ ಇವುಗಳಿಂದ ನಮ್ಮೂರ ಮುಗ್ಧ ಜನತೆ ಆಕರ್ಷಿತವಾದದ್ಳು 


ಲ 


ಸಹನೆ, 


ಲ್ನ ಮಾನವಿಕ ಕರ್ಣಾಟಕ 


ಮಾರುಕಟ್ಟೆಯ ಮೇಲೆ ಸಂಘದ ಸಂಘಟ್ಟಿನೆ 


ಹೀಗೆ ಸರ್ವಸಿದ್ದರಾಗಿ ಸರ್ವಾಂಗಭೂಷಿತರಾಗಿ ನವ ಕಾಲೇಜುವರ್ಷದ ಪ್ರಾರಂಭ 
ವನ್ನು ಸ್ಟಾಗತಿಸಿದೆವು. ಕಾವೇರಿಯಲ್ಲಿ ನೀರೇರಿತು, ಸಾಮೂಕಳದಲ್ಲಿ ಕಾವೇರಿತು. ಪೇಟೆ 
ವ್ಯಾಪಾರಿಗಳು ಹೊಸ ಪಟ್ಟನ್ನು ಹೊಡೆದರು. ಇದರ ಪೆಟ್ಟು ನಮ್ಮ ಆಯಕಟ್ಟು ಪ್ರದೇಶದ 
ಮೇಲೆ ಬಿರುಸಾಗಿಯೇ ಬಿತ್ತು : ಕಾಲೇಜ್‌ ಪಠ್ಯ ಹಾಗೂ ಉಪಪಠ್ಯ ಪುಸ್ತಕ ಎಲ್ಲವುಗಳ 
ಮುದ್ರಿತ ಬೆಲೆಗಳ ಮೇಲೆ ರೂಪಾಯಿಗೆ ಒಂದಾಣೆ ಸೋಡಿ ಬಿಡುವುದಾಗಿ ಅವರು ಘೋಷಿಸಿ 
ದ್ದರು. ನಾಲ್ಕು ರೂಪಾಯಿ ಬೆಲೆಯ ಪುಸ್ತಕವನ್ನು ನಾಲ್ಕೂವರೆಗೆ ಮಾರುತ್ತಿದ್ದವರು ಈಗ 
ಮೂರೂಮುಕ್ಕಾಲಕ್ಕೇ ಕೊಡಲು ಸಿದ್ದರಾದದ್ದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಆವರಿಗೆ ಧಿಡೀರನೆ 
ಉಗಮಿಸಿದ ಮರುಕದ ದ್ಯೋತಕ ಖಂಡಿತ ಅಲ್ಲ ಎಂಬುದು ನಮಗೆ ನಿಚ್ಚಳವಾಗಿದ್ದರೂ 
ಎದ್ಯಾರ್ಥಿಗಳಿಗೆ ಇದನ್ನು ಮನವರಿಕೆ ಮಾಡುವುದು ಹೇಗೆ ? ನಗದು ವ್ಯಾಪಾರದ ನಿಷ್ಠುರ 
ವ್ಯವಹಾರ ಪ್ರಪಂಚದಲ್ಲಿ ನೈತಿಕ ಕೋಮಲತೆಗೆ ಎಡೆ ಎಲ್ಲಿದೆ ? ಯಾವ ಕಾಲೇಜ್‌ ವಿದ್ಯಾರ್ಥಿ 
ಗಳ ಸಾರ್ವಕಾಲಿಕ ಹಿತವನ್ನು ಮುಖ್ಯವಾಗಿ ದೃಷ್ಟಿಯಲ್ಲಿ ಇರಿಸಿಕೊಂಡು ಈ ನಮ್ಮ ಸಂಘವನ್ನು 
ಆರಂಭಿಸಲಾಗಿತ್ತೋ ಸ್ವತಃ ಆ ವಿದ್ಯಾರ್ಥಿಗಳಿಗೇ ಇದರ ಸೇವೆ ಬೇಕಾಗಿರಲಿಲ್ಲ ಎಂಬ ನಗ್ನಸತ್ಯ 
ನಮಗೆ ಪ್ರಶ್ಯಕ್ಷವಾದಾಗ ಸಂತೋಷಿಸುವ ಸ್ಟಿ ತಿಯಲ್ಲಿ ನಾವಿರಲಿಲ್ಲ. ಪಠ್ಯಪುಸ್ತಕಗಳ ಮತ್ತು 
ಅವುಗಳೊಂದಿಗೆ ಇತರಾವಶ್ಯಕತೆಗಳ ವ್ಯಾಪಾರದ ಹೊನಲು ಪೇಟೆಗೆ ಹರಿಯಿತು. ನಾವೂ 
ಸೋಡಿ ಬಿಡಬಹುದಿತ್ತು. ಆದರೆ ನಮಗೆ ಇದೊಂದು ಗೌರವದ ಪ್ರಶ್ನೆ ಎನ್ನಿಸಿತು : ಪೇಟೆಯ 
ಸ್ತಿತ್ವವನ್ನು ನಾವು ಒಪ್ಪಬೇಕೇ? ಪೇಟೆಯೊಂದಿಗೆ ಪೈಪೋಟಗೆ ಇಳಿಯಬೇಕೇ ? ಸಲ್ಲದು. 
ಮುದ್ರಿತ ಜೆಲೆಗಳಿಗೆ ಮಾತ್ರ ಪುಸ್ತಕಗಳನ್ನು ಮಾರುವೆವೆಂಬ ನಮ್ಮ ನಿಲುವನ್ನು ನಾವು ತ್ಯಜಿಸಲು 
ಇಷ್ಟಪಡಲಿಲ್ಲ. ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾಯಿತು, ತರಗತಿಗಳಲ್ಲಿ 
ಅಧ್ಯಾಪಕರ ಮೂಲಕ ಬೋಧಿಸಿದ್ದಾಯಿತು, ಅವರ ನೈತಿಕ ಹೊಣೆಗಾರಿಕೆಯನ್ನು ಎತ್ತಿ ಹೇಳಿ 
ದ್ಹಾಯಿತು.. ಆದರೆ ಮೊತ್ತದಲ್ಲಿ ನಮಗೆ ಫಲ ಸಿದ್ಧಿಸಲಿಲ್ಲ. ಸಾವಿರಾರು ರೂಪಾಯಿ 
ಬೆಲೆಯ ಪುಸ್ತಕಗಳು ನಾವು ಗಳಿಸಿದ ಹೊಸ ಅನುಭವದ ಪ್ರತೀಕಗಳಾಗಿ ಅಟ್ಟಳಿಗೆಗಳಿಂದ 
ನಮ್ಮನ್ನು ತಿವಿದು ದಿಟಿ ಸುತ್ತಿದ್ದು ವು. ಮುಂದಿನ ವರ್ಷ ಅವುಗಳಿಗೆ ಬೇಡಿಕೆ ಒದಗುವುದು 
ತೀರ ಅಸಂಭಾವ್ಯ. ಬೇರೇನೂ ದಾರಿ ತೋರದೆ ನಾನು ನೇರವಾಗಿ ಪ್ರಕಾಶಕರಿಗೆ ನಮ್ಮ 
ಪಾಡನ್ನು ತೋಡಿಕೊಳ್ಳುವ ಕಾಗದಗಳನ್ನು ಬರೆದೆ. ಅವರಿಂದ ಬಂದ ಮಾರೋಲೆಗಳು 
ಸಂಜೀವಿನಿಗಳಾಗಿ ನಮಗೆ ಚೇತನ ನೀಡಿದುವು : ಮಾರಾಟವಾಗದ ಪುಸ್ತಕಗಳನ್ನು ಹಿಂದೆ 
ಕಳಿಸಿಕೊಡಲು ಅವರು ಸೂಚಿಸಿದ್ದರು. 


( 


ಮಳೆಗಾಲದ ಕಾವೇರಿಯ ಗರ್ಜನೆ ಕ್ರಮೇಣ ತಗ್ಗಿತು. ದಂಡೆ ಮೀರಿದ ಉತ್ಸಾಹದಿಂದ 
ಪ್ರವಹಿಸಿದ ಜೀವವಾಹಿನಿ ಈಗ ಪಾತಳಿಗೆ ಸೀಮಿತವಾಗಿ ಸಾಂಪ ಕ್ರದಾಯಿಕ ರೀತ್ಯ ಹರಿಯುತ್ತಿತ್ತು. 
ನಮ್ಮ ವ್ಯಾಪಾರವೂ ಹಾಗೆ. ಇಪ್ಪತ್ತೈದು ಸಾವಿರ ರೂಪಾಯಿಗಳ ವ್ಯಾಪಾರವನ್ನು ಆ 
ನಾಲ್ಕೆ ದು ತಿಂಗಳುಗಳಲ್ಲಿ ಸಾಧಿಸಿದ್ದು ನಮಗೆ ನಂಬಲಾಗದ ದಿಟವಾಗಿತ್ತು, ವ್ಯಾಪಾರದ 
ಅಮಲು ಇಳಿಯುತ್ತಿದ್ದಂತೆ ನಮಗೊಂದು ಜಾಪಾಳಮಾತ್ರೆ ಸೇವನೆಯ ಅನುಭವ ನೀಡುವ ಪತ್ರ 
ಮದ್ರಾಸಿನಿಂದ ಬಂತು, ಶಾಯಿ ತಯಾರಕ ಸಂಸ್ಥೆಯೊಂದು “ನೋಟಿಸ್‌? ಕೊಟ್ಟಿ ತ್ತು : 


ಸಹಕಾರದಲ್ಲಿ ಒಂದು ಪ್ರಯೋಗ ೪೭ 


“ನೀವು ನಮ್ಮ ಪ್ರಪಂಚ ವಿಖ್ಯಾತ ಶಾಯಿ ಕುಪ್ಪಿಗಳನ್ನು ನಾವು ನಿಗದಿ ಮಾಡಿರುವ ಮಾರಾಟ 
ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರುತ್ತಿದ್ದೀರೆಂದು ತಿಳಿದಿದ್ದೇವೆ. ಇದು ತಪ್ಪ. ಇದರಿಂದ ನಮ್ಮ 
ಸಾರ್ವತ್ರಿಕ ಮಾರುಕಟ್ಟೆ ವ್ಯವಹಾರಕ್ಕೆ ಅಪಾರ ಹಾನಿ ಒದಗಿದೆ. ಒಡನೆ ನೀವು ಈ ಅವ್ಯವ 
ಹಾರವನ್ನು ನಿಲ್ಲಿಸಿ ಹಾಗೆಂದು ನಮಗೆ ಬರೆದು ದ ಢಪಡಿಸದಿದ್ದರೆ ನಿಮ್ಮ ಮೇಲೆ ಕಾನೂನು 
ರೀತ್ಯ ಕ್ರಮ ತೆಗೆದುಕೊಳ್ಳಲಾದೀತು.” ಇದಿಷ್ಟು ಆ ಕಾಗದದ ಸಾರಾಂಶ. ನಾವು ಎಸಗಿದ್ದ 
ಅಪರಾಧ ಏನು ? ಶಾಯಿ ಕುಪ್ಪಿಗಳನ್ನು ನಮಗೆ ಶೇಕಡಾ ಆರೂಕಾಲು ಲಾಭ ಬರುವಂತೆ 
ಮಾರಿದ್ದು, ಈ ಮಾರಾಟ ಬೆಲೆ ಮುದ್ರಿತ ಬೆಲೆಗಿಂತ ನಾಲ್ಕಾಣೆ ಕಡಿಮೆ ಆದದ್ದು, ಆದ್ದ 
ರಿಂದ ಹೇಟೆಯ ಪರದರಿಗೆ ಪರದಾಟ ಒದಗಿದ್ದು. ವಾಣಿಜ್ಯ ಪ್ರಪಂಚದ ನೀತಿನಿಯತ್ತು 
ಕಾನೂನು ವಹಿವಾಟು ಏನೂ ತಿಳಿಯದಿದ್ದ ನಾನು ವ್ಯವಹಾರ ಪ್ರಜ್ಞೆ ವಿಧಿಸಿದ ಪ ಶಕಾರ 
ಒಡನೆ ಉತ್ತರ ಬರೆದೆ : “ನಾವು ನಮ್ಮ ಅಂಗಡಿಯಲ್ಲಿ. ಮಾಲುಗಳನ್ನು ಯಾವ ದರದಲ್ಲಿ 
ಮಾರಾಟ ಮಾಡಬೇಕು ಎನ್ನುವುದು ನಮ್ಮ ನಿರ್ಧಾರಕ್ಕೆ ಸೇರಿದ್ದು. ಇಲ್ಲಿ ನಿಮ್ಮ ಹಸ್ತಕ್ಷೇಪ 
ಅನಾವಶ್ಯಕ.” ಇದಕ್ಕೆ ಅವರಿಂದ ಬಂದ ಮಾರೋಲೆಯ ಶ್ರುತಿ ಸ್ವಲ್ಲ ತಗ್ಗಿತ್ತು 
««ನೀವಂದಿರುವುದು ನಿಜ, ಆದರೂ ಸ್ವಲ್ಪ ತಣ್ಣಗೆ ಯೋಜಿಸಿ ನೋಡಿ. ಆಗ ನಾವಂದಿರು 
ವುದು ಸತ್ಯ ಎಂದು ನಿಮಗೆ ಅರಿವಾಗದಿರದು. ಅಲ್ಲದೇ ನಾವು ನಿಗದಿಸಿರುವ ಮಾರಾಟ 
ಬೆಲೆಯ ಪ್ರಕಾರ ಮಾರುವುದರಿಂದ ನಿಮಗೆ ದೊರೆವ ಲಾಭವೂ ಅಧಿಕವಾಗುವುದಪ್ಟೈ.*' 
ಇದಕ್ಕೆ ನಾನು ಬರೆದ ಉತ್ತರ ಈ “ಅವ್ಯವಹಾರ” ಕೈ ಪೂರ್ಣ ವಿರಾಮ ಹಾಕಿತು : 
“ಮಡಿಕೇರಿಯ ಮಂಜು ಮುಸುಕಿರುವ ಬೆಟ್ಟದ ಕೊಡಿಯ ಮೇಲಿರುವ ನಾವಲ್ಲ ತಣ್ಣಗೆ 
ಯೋಚಿಸಬೇಕಾದವರು, ಬದಲು, ಮದ್ರಾಸಿನ ಕಲುಷಿತ ಕಾಪು ಪರಿಸರದಲ್ಲಿರುವ ನೀವು. ಈ 
ವಿಚಾರದಲ್ಲಿ ಇನ್ನು ಪತ್ರವ್ಯವಹಾರ ಇಲ್ಲ.” ಮುಂದೆ ಕೆಲವು ತಿಂಗಳ ಬಳಿಕ ಆದೇ ಕಂಪೆನಿ 
ಯಿಂದ ನಮಗೊಂದು ಕಾಗದ ಬಂತು. ಸುಮಾರು ನಾಲ್ಕುನೂರು ರೂಪಾಯಿ ನಿವ್ವಳ ಮೌಲ್ಯದ 
ಶಾಯಿ ಕುಪ್ಪಿಗಳ ಭಾಂಗಿಯನ್ನು ಅವರು ಮಡಿಕೇರಿ ಪೇಟೆಯ ಅಂಗಡಿಯೊಂದಕ್ಕೆ ರವಾನಿಸಿದ್ದ 
ರಂತೆ ; ಆದರೆ ಅದರ ದಾಖಲೆ ಪತ ಗಳನ್ನು ಆ ಆಂಗಡಿಯವರು ಬ್ಯಾಂಕಿಗೆ ಹಣ ನೀಡಿ 
ಡೆದುಕೊಳ್ಳದ್ದರಿಂದ ತಮಗೆ ತುಂಬ ತೊಂದರೆ ಆಗಿದೆ ; ನಾವು ನೇರವಾಗಿ (ಅಂದರೆ ಒಡನೆ 
ಣ ಪಾವತಿ ಮಾಡದೆ) ಈ ದಾಖಲೆ ಪತ್ರಗಳನ್ನು ಬ್ಯಾಂಕಿನಿಂದ ತೆಗೆದುಕೊಂಡು ಭಾಂಗಿ 
ನ್ನು ಬಿಡಿಸಿ ಶಾಯಿಕುಪ್ಪಿಗಳು ಮಾರಾಟವಾದ ಬಳಿಕ ಮೊಬಲಗನ್ನು ತಮಗೆ ಪಾವತಿಸಿದರೆ 
ುಹದುಪಕಾರವಾಗುತ್ತದೆ ಎಂಬುದಾಗಿ ಆ ಕಾಗದದಲ್ಲಿ ನಮೂದಿಸಲಾಗಿತ್ತು. ಈ ಸೌಕರ್ಯ 
ನ್ನು ನಾವು ಅವರಿಗೆ ಒದಗಿಸಿಕೊಟ್ಟೆವು. ಹೀಗೆ ಜಗಳದಿಂಡ ಆರಂಭವಾದ ನಮ್ಮ ಸಂಬಂಧ 
ಮುಂದೆ ಚಿರಕಾಲ ಸ್ನೇಹವಿಶ್ಹಾಸದ ಬೆಸುಗೆಯಾಗಿ ಉಳಿಯಿತು. 


ಅಂ 


₹[ ತ sl ಚ 


₹[ 


ಹೊಸ ಹಸಿರಿನ ಅರಸಿಕೆ 

ವ್ಯಾಪಾರದ ಬಿರುಸು ವೇಳಾಪಟಿ ಗೆ ಹೊಂದಿ ಹೋದ ನಮಗೆ ದಸರಾನಂತರದ ದಿವಸ 
ಗಳು ಭಾರವಾಗತೊಡಗಿದುವು. ಗಿರಾಕಿಗಳಿಗೆ ಈಗ ಅನಾವಶ್ಯಕವಾದ ಅವೇ ಸರಕುಗಳಿಂದ ಏನು 
ವಹಿವಾಟು ತಾನೇ ಕುದುರೀತು ? ಮೇ ತನಕ ಹರಿದಾಸ ಯಂ ವಿಳಂಭ ನಡೆಯೇ ನಮ್ಮ 


೪೮ ಮಾನವಿಕ ಕರ್ಣಾಟಕ 


ಪಾಡು ಎಂದೆನ್ನಿಸಿದಾಗ ಬಿಡಿಚಲು ಜಾಸ್ತಿ ಆಯಿತು. ಆದರೆ ವ್ಯಾಪಾರದಲ್ಲಿ ಮುಂದಿನ ತಿರು 
ಗಾಸು ಅದೆಂಥ ವಿಸ್ಮಯವನ್ನೋ ಆಘಾತವನ್ನೋ ಕಾದಿರಿಸಿದೆ ಎಂಬುದು ಊಹಾತೀತ. 
ಅಕ್ಟೋಬರ್‌ ತಿಂಗಳ ತರುಣದಲ್ಲಿ ಕಾಲೇಜಿನ ಈರ್ವರು ಅಧ್ಯಾಪಿಕೆಯರು ನಮ್ಮ ಅಂಗಡಿಗೆ 
ಬಂದರು. ತಾವು ತಂದಿದ್ದ ಮಾದರಿ ತುಕ್ಕುರಹಿತ' ಉಕ್ಕು (ಸ್ಟೇನ್‌ ಲೆಸ್‌ ಸ್ಟೀಲ್‌) ಊಟದ 
ಗಂಗಳವನ್ನು ತೋರಿಸಿ ಅಂಥ ಎರಡು ಗಂಗಳಗಳನ್ನು ತರಿಸಿಕೊಡುವುದು ಸಾಧ್ಯವಾದೀತೇ ಎಂದು 
ಕೋರಿದರು. ನೇರವಾಗಿ ಯಾವ ಗಿರಾಕಿಗೂ ಇಲ್ಲ ಎನ್ನಬಾರದು ; ಸಾಧ್ಯವಾಗುವಷ್ಟೂ ಸಹಕಾರ 
ನೀಡಬೇಕು ಎಬ ನಮ್ಮ ಧೋರಣೆಯ ಅನುಸಾರ ಈ ಹೊಸೆ ಸೇವೆಗೆ ಇಳಿದೆವು. ಮಂಗಳೂರಿನ 
ಪರಿಚಿತ ಸಗಟು ಅಂಗಡಿಯೊಂದರಿಂದ ಆರು ಗಂಗಳಗಳನ್ನು ತರಿಸಿ ಅಸಲಿನ ಮೇಲೆ ರೂಪಾಯಿಗೆ 
ಒಂದಾಣೆ ಲಾಭವಿರಿಸಿ ಆ ಅಭ್ಯಾಪಿಕೆಯ:ರಿಗೆ ಎರಡನ್ನು ಮಾರಿದೆವು. “ಇಷ್ಟು ಕಡಿಮೆ ಬೆಲೆ | 
ಇದು ಸಾಧ್ಯವೇ ? ನೀವೇನೂ ನಷ್ಟ ಮಾಡಿಕೊಂಡಿಲ್ಲವಷ್ಟೆ ?” ಎಂಬ ಪ್ರಾಮಾಣಿಕ ಸಂದೇಹ 
ವನ್ನು ಅವರು ಎತ್ತಿದರು.  ಇನ್‌ವಾಯಿಸನ್ನೇ ಅವರಿಗೆ ಕೊಟ್ಟು ನೋಡ ಹೇಳಿದೆ. ಅವರು 
ಆ ಮೊದಲು ಮಡಿಕೇರಿಯಲ್ಲೆ ಕೊಂಡಿದ್ದ ಹದಿನೈದು ರೂಪಾಯಿ ಬೆಲೆಯ ಶಟ್ಟಿಗೆ ನಾವು ವಿಧಿ 
ಸಿದ ಬೆಲೆ ಕೇವಲ ಐದು ರೂಪಾಯಿ. ಅಲ್ಲದೇ ನಮಗೆ ಲಾಭ ಕೂಡ ಉಂಟು ! ಅಷ್ಟೂ ತಟ್ಟೆ 
ಗಳನ್ನು ಆಗಲೇ ಅವರು ಬಿಕರಿ ಮಾಡಿದರು. ಈ ಸುದ್ದಿ “ಬೆಳಕಿನ ವೇಗಕ್ಕಿಂತಲು ರಭಸದಿ” 
ಊರಲ್ಲಿ ಹಬ್ಬಿ ) ತು. ಮುಂದಿನ ದಿನಗಳಲ್ಲಿ ಸಹೋದ್ಯೋಗಿಗಳೂ ಸಾರ್ವಜನಿಕರೂ ಬಹುಸಂಖ್ಯೆ 
ಯಲ್ಲಿ ನಮ್ಮಲ್ಲಿಗೆ ಬಂದು ತುಕ್ಕುರಹಿತ ಉಕ್ಕು ಪಾತ್ರೆಗಳಿಗೆ ಬೇಡಿಕೆ ಸಲ್ಲಿಸಿದರು. ಈ ಪ್ರಕಾರ 
ಆರಂಭವಾದ ನಮ್ಮ ಉಕ್ಕು ವಿಭಾಗ ಬಹು ವ್ಯಾಪಕವಾಗಿ ಬೆಳೆದು ನಮ್ಮನ್ನು ಹೊಸ ಲೋಕಕ್ಕೇ 
ಕೊಂಡೊಯ್ದಿತು. ಮುಂಬಯಿಯ ಪ್ರಮುಖ ತಯಾರಕ ಕಂಪೆನಿಯೊಂದರೊಡನೆ ನಾವು 
ತುಕ್ಕು ಪಾತ್ರೆಗಳ ಸಗಟು ವ್ಯಾಪಾರವನ್ನು ತೊಡಗಿದೆವು. ಆದರೆ ಈ ಕಂಪೆನಿಯ ವ್ಯವಹಾರ 
ಅಹಿತಕರವಾಯಿತು : ತೂಕದಲ್ಲಿ ಕಡಿಮೆ, ಸಂಖ್ಯೆಯಲ್ಲಿ ಕೊರತೆ, ಕೊನೆಗೆ ತೂತಾದ ಅಥವಾ 
ನಗ್ಗಿಹೋದ ಪಾತ್ರೆಗಳ ಸರಬರಾಜು. ಇವನ್ನೆಲ್ಲ ಯಾದಿ ಮಾಡಿ ತಿಳಿಸಿದರೆ ಒಂದೋ ಉತ್ತರವೇ 
ಇಲ್ಲ, ಅಥವಾ “ನಮ್ಮ ಗೋದಾಮು ಬಿಡುವ ತನಕ ಎಲ್ಲವೂ ಸರಿಯಾಗಿಯೇ ಇತ್ತು. ಆದ್ದರಿಂದ 
ಈ ವಿಚಾರದಲ್ಲಿ ನಮ್ಮ ಹೊಣೆಗಾರಿಕೆ ಏನೂ ಇಲ್ಲ” ಎನ್ನುವ ವಿಶ್ವಾಮಿತ್ರ ವಿನ್ಮಾಸ. ಅನಿ 
ವಾರ್ಯವಾಗಿ ನಾವು ಒಂದು “ತಪ್ಪು” ಮಾಡಬೇಕಾಯಿತು : ಆ ಸಲ ಬಂದ ಅವರ ದಾಖಲೆ 
ಪತ್ರಗಳನ್ನು (ನಮ್ಮ ಅನುಜ್ಞೆ ಪ್ರಕಾರವೇ ಅವು ಬಂದಿದ್ದರೂ) ತಿರಸ್ಕರಿಸಿದೆವು. ಒಡನೆ 
ಅವರಿಂದ ನಮಗೆ ತುರ್ತುಕರೆ ಬಂತು, ಬೆದರಿಕೆಯ ಕಾಗದ ತಲಪಿತು, ನೀತಿಬೋಧೆ ಸುರಿಯಿತು. 
ಎಲ್ಲವಕ್ಕೂ ನಮ್ಮದು ಒಂದೇ ಪಲ್ಲವಿ : ಹಿಂದಿನ ನಮ್ಮ ಪ್ರಾಮಾಣಿಕ ಕೊರತೆ ಪಟ್ಟಿಗಳನ್ನು 
ಅವರು ಮನ್ನಿಸಿ ನಷ್ಟವನ್ನು ಭರ್ತಿ ಮಾಡಿದ ವಿನಾ ಈ ಭಾಂಗಿಯನ್ನು ನಾವು ಸ್ವೀಕರಿಸುವವ 
ರಲ್ಲ. ಆಶ್ವಾಸನೆ ಬಂತು. ಈಡೇರಿಕೆ ಹೇಗೆ? “ನಮ್ಮ ಮೇಲೆ ನಂಬಿಕೆ ಇರಿಸಿ ನೇರವಾಗಿ 
ಭಾಂಗಿಯನ್ನು ನಮಗೆ ಕೊಡಿ, ನಷ್ಟವನ್ನು ಹೊಂದಿಸಿ ಉಳಿದ ಮೊಬಲಗನ್ನು ನಿಮಗೆ ಒಡನೆ 
ಪಾವತಿಸುತ್ತೇವೆ ಎಂದು ಹಾದಿ ತೋರಿಸಿದೆವು. ಅವರಿಗೆ ಒಪ್ಪದೆ ವಿಧಿ ಇರಲಿಲ್ಲ. ಆ ಭಾಂಗಿ 
ಯಲ್ಲೂ ಕೊರತೆ, ಕಳಪೆ, ವಂಚನೆ ! ಮರಣೋತ್ತರ ಪರೀಕ್ಷೆಯನ್ನು ವಿಧಿಬದ್ಧ್ದ ವಾಗಿ ಮಾಡಿ 
ತುಕ್ಕು ಹಿಡಿದ ಶೂತಾದ ತುಕ್ಕುರಹಿತ ಉಕ್ಕು ಪಾತ್ರೆಗಳನ್ನು ಭಾಂಗಿ ಮಾಡಿ ನಿವ ಸಳ ಮೊತ್ತದ 


ಸಹಕಾರದಲ್ಲಿ ಒಂದು ಪ್ರಯೋಗ ರ್ಳ 


ಬ್ಯಾಂಕ್‌ ಡ್ರ್ಯಾಘ್ಟ್‌ ಸಮೇತ ಅವರಿಗೆ ವರದಿ ಒಪ್ಪಿಸಿ “ಬದುಕಿದೆಯಾ ಬಡ ಅಸುವೇ *! 
ಎಂದು ಕೈ ತೊಳೆದುಕೊಂಡೆವು. 

ಇಷ್ಟಾಗುವಾಗ 1955ರ ಬೇಸಗೆ ರಜೆ ಶುರುವಾಯಿತು. ಆ ವರ್ಷದ ಮೇ ತಿಂಗಳಿನಲ್ಲಿ 
ಅಖಳ ಮಲೆನಾಡಿಗೆ (ಮಳೆನಾಡಿಗೆ ಕೂಡ) ಸಂಬಂಧಿಸಿದ ಭಾರೀ ವಸ್ತುಪ್ರದರ್ಶನವೊಂದು 
ಮಡಿಕೇರಿಯಲ್ಲಿ ಏರ್ಪಡುವುದರಲ್ಲಿತ್ತು. ಕೊಡಗಿನ ಮಟ್ಟಿಗೆ ಇಂಥ ಒಂದು ಚಟುವಟಿಕೆ ಅದೇ 
ಮೊದಲಿನದು. ಮಂತ್ರಿಗಳು ವಿಶೇಷ ಮುತುವರ್ಜಿ ವಹಿಸಿ ಇದರ ಸಂಘಟನೆಗೆ ಬೇಕುದ 
ಸಮಸ್ತ ಸವಲತ್ತುಗಳನ್ನು ಒದಗಿಸಿದ್ದರು. ಅಲ್ಲೆ ಆ ಕಡೆ ಚಡಾವಿನ ಕೊಡಿಯ ಆ ಮಗ್ಗು 
ಲಲ್ಲ ಸ್ವರ್ಗ ಧರೆಗಿಳಿದಿರುವುದನ್ನು ಇನ್ನೇನು ಈ ಪ್ರದರ್ಶನ ತೊಡಗುವ ವೇಳೆಗೆ ಮಲೆನಾಡಿ 
ಗರು ಕಾಣುವುದು ಖರೆ ಎಂದು ವಂದಿಮಾಗಧರು ಸ್ತುತಿಗೈದರು. ನಮ್ಮ ಸಂಘ ಈ ಪ್ರದರ್ಶನ 
ದಲ್ಲಿ ಒಂದು ಮಳಿಗೆಯನ್ನು ಇರಿಸಬೇಕೆಂಬ ಕೋರಿಕೆ (ಅಲ್ಲ, ಹುಕುಂ) ಘನ ಸರ್ಕಾರದ ಕಡೆ 
ಯಿಂಂದ ಬಂದಿತ್ತು. ಇದೇನೋ ಸರಿ, ಆದರೆ ಮಳೆಗಾಲದ ಆರಂಭದ ದಿನಗಳಂದು ಮಡಿಕೇರಿಯ 
ಮ್ಯಾನ್ಸ್‌ ಕಾಂಪೌಂಡಿನ ಎತ್ತರದ ಬಯಲಿನಲ್ಲಿ ನಾವು ಪುಸ್ತಕಾಲಯವನ್ನು ತೆರೆದುದಾದರೆ 
ಕೊಡಗಿನ ತೀವ್ರ ನಿಸರ್ಗಪ್ರೇಮಿ ಮಹಾಜನತೆಯಿಂದ (“ಪುಸ್ತಕವೆ ? ಜಡ ಜಡ, ಹಸಿರ ಹರವಿನಲಿ 
ತೊರೆಯ ಹರಿವಿನಲಿ ಕುಡುಮಲೆಗಳೋಟದಲಿ ಕಾಣು ನಿತ್ಯ ಸತ್ಯವನು? ಎಂಬುದಿವರ ಬಾಳ 
ಹಾಡು) ನಮಗೆ ಯಾವ ಪ್ರೋತ್ಸಾಹವೂ ದೊರೆಯದು ; ಅಷ್ಟೇ ಅಲ್ಲ, ಮಾಲೇ ಹಾಳಾಗಿ 
ಹೋಗಿ ಬಯಲು ಆಲಯವೆರಡೂ “ನಿನ್ನೊಳಗೇ? ದಿಟ ಎಂಬುದು ದೃಢವಾದೀತು, ಅಷ್ಟೆ ; 
ನಮ್ಮ ಶ್ರಮ ಪೂರ್ತಿ ವ್ಯರ್ಥವಾದೀತು ಎಂಬುದಾಗಿ ನನ ಹ ಪಾ ) ಮಾಣಿಕ ಅನ್ನಿಸಿಕೆಯನ್ನು 
ಪ್ರಾಂಶುಪಾಲರಿಗೆ ಅರಿಕೆ ಮಾಡಿದೆ. “ನಮ್ಮ ಅಂಗಡಿ ಇಡುವುದನ್ನಂತೂ ಒಪ್ಪಿ ಆಗಿದೆ. 
ಆದ್ದರಿಂದ ಈಗೆ ನೀವು ಮಾಡಬಹುದಾದದ್ದು ಇಷ್ಟೇ-ಹಾಳಾಗದ ಮತ್ತು ಮಾರಾಟವಾಗ 
ಬಹುದಾದ ಸಾಮಗ್ರಿಗಳನ್ನು ಇರಿಸಿ ನೋಡಿ? ಎಂದು ಅವರು ಸೂಚಿಸಿದರು. 

ಸಹಜವಾಗಿ ನಮ್ಮ ಒಲವು ಉಕ್ಕು ಪಾಶ್ರೆಗಳತ್ತ ಮಾಲಿತು. ಮಂಗಳೂರಿನ ಸಗಟು 
ವ್ಯಾಪಾರಿಗಳ ಮೂಲಕ ಮುಂಬಯಿಯ ಸುಪ್ರಸಿದ್ಧ ಪ್ರಾಮಾಣಿಕ ತಯಾರಕರೊಂದಿಗೆ 
ವ್ಯವಹರಿಸಿ ಉಕ್ಕು ಪಾತ್ರೆಗಳ ಭಾಂಗಿಗಳನ್ನು ತರಿಸಿದೆವು. ಹತ್ತು ಸಾವಿರ ರೂಪಾಯಿಗಳನ್ನು 
ಈ ಹೊಸ ಸಾಹಸದ ಮೇಲೆ ಹೂಡಿದ್ದೆ ವು. ಬೆಳಿ ಯ ಬಿಳಿ ಬಣ್ಣದಿಂದ ಥಳ ಥಳಿಸಿ ಮಿರುಗುವ 
ನಾನಾ ನಮೂನೆಯ ಅಕ್ಷಯ ಪಾತ್ರೆಗಳ ಆ ಸಮುದಾಯ ನಮ್ಮ ಮಳಿಗೆಗೆ ವಿಶೇಷವಾದ ಮೆರು 
ಗನ್ನು ನೀಡಿತ್ತು. ಇಂಥ ಮಳಿಗೆ ಬೇರೊಂದು ಅಲ್ಲಿರಲಿಲ್ಲ. ನಿಜಕ್ಕೂ ಇದೊಂದು ಮಾಯಾ 
ಲೋಕವೇ ಸೈ. ಆದರೆ ಮಳಿಗೆಯ ವ್ಯವಸ್ಥಾ ಪನೆಯಲ್ಲಿ ನಮ್ಮ ಸ್ವಯಂಸೇವಕರಿಗೂ ನನಗೂ 
ಭಾರಿ ತೊಂದರೆಗಳು ಎದುರಾದುವು. ಒಂದನೆಯದಾಗಿ, ನಮ್ಮ ಮಳಿಗೆಗೆ ಬಾಗಿಲೇ ಇರಲಿಲ್ಲ 
(ಕಾಲ ಅಶೋಕ ಚಕ್ರದ್ದು, ಅಶೋಕನದ್ದಲ್ಲ ್ಯ ಹೀಗಾಗಿ ರಾತ್ರಿ ನಾವೇನು ಮಾಡುವುದು ?); 
ಎರಡನೆಯದಾಗಿ, ಜಡಿ ಮಳೆಯ ನೀರು ಕೆಸರು ರಾಡಿ ಇವುಗಳಿಂದಾಗಿ ಜಿಗಣೆ ಕಪ್ಪೆ ಗಂಗೆ 
ಹುಳ ಮತ್ತು ಮಳೆ ನಿಂತಾಗ ಮಳೆಹಾಶೆಗಳ ದಂಡು ಇವುಗಳ ಅವ್ಯಾಹತ ಆಕ್ರಮಣದಿಂದ 
ಪಾತ್ರೆಗಳು ಪಾರಾದರೂ ಅವುಗಳ ರಕ್ಷಕರಾದ ನಾವು ಪಾರಾಗುವುದೆಂತು ? ಮೂರನೆಯದಾಗಿ, 
ದಟ್ಟಯಿಸುತ್ತಿದ್ದ ಜನತಿಮುಕಿನಲ್ಲಿ ತೆರೆದಂಗಡಿಯ ಆಕರ್ಷಣೆಗಳು ಶುಲ್ಕರಹಿತವಾಗಿ ಮಂಗ 


೫೦ ಮಾನವಿಕ ಕರ್ಣಾಟಕ 


ಮಾಯವಾಗುವುದನ್ನು ನಿವಾರಿಸುವುದು ಹೇಗೆ ? ಅದರೆ ಆ ಎರಡು ವಾರಗಳು ಹದಿನಾಲ್ಕು 
ವರ್ಷಗಳೇ ಆದದ್ದು ಬೇರೆಯೇ ಒಂದು ಕಾರಣಕ್ಕಾಗಿ ಅದು ನಮ್ಮ ಮಾನ್ಯ ಸಹಕಾರ 
ಸಚಿವರಿಗೆ (ವಿದ್ಯಾ ಸಚಿವರೂ ಅವರೇ ಆಗಿದ್ದರು) ಈ ಮಳಿಗೆಯ ಮೇಲೆ ಬಿದ್ದ ವಕ್ರ 
ದೃಷ್ಟಿಯ ಪರಿಣಾಮವಾಗಿ. ಮೊದಲ ದಿನವೇ ಆವರು ಖುದ್ದು ನನಗೇ ಗದರಿಸಿದ್ದರು : 
“ಕಾಲೇಜಿನ ಸೊಸೈಟಿ ಉಕ್ಕು ವ್ಯಾಪಾರ ಮಾಡುವುದು ಸುತರಾಂ ಸಲ್ಲದು. ಅದೂ ನೀವು, 
ಅಧ್ಯಾಪಕರು, ಗೌರವಾನ್ವಿತರು, ಓರ್ವ ಹಲ್ಕಾ ವ್ಯಾಪಾರಿಯಂತೆ ಇಲ್ಲಿ ನಿಂತು ಹಲ್ಕಿರಿಯು 
ವುದು ನನಗೇನೂ ಒಪ್ಪಿಗೆ ಇಲ್ಲ” ಅವರ ಮಾತಿನ ಸರಣಿ ನನಗೆ ಸರಿ ಎನ್ನಿ ಸಲಿಲ್ಲ. ಆದರೆ 
ದೊರೆಯೊಡನೆ ವಾದ ಸಂದೀತೇ ? ಉನ್ನತಾಧಿಕಾರದ ಸರ್ವಜ್ಞತ್ವ ಸರ್ವಶಕ್ತಿತ ಗಳಿಗೆ ಅದು 
ಸಹ್ಯವಾದೀತೇ ? ಆಗ ನನಗಿದ್ದ ವ್ಯಾವಹಾರಿಕ ವಿಮೋಚನೆ ಒಂದೇ-- ಮಂತ್ರಿಗಳು ಆ ಕಡೆಗೆ 
ದಿನ ದಿನ ಪಾದಯಾತ್ರೆ) ಬೆಳೆಸುತ್ತಿದ್ದ ಕ್ಲುಪ್ತ ವೇಳೆಗಳಲ್ಲಿ ಅತಿ ತುರ್ತು ಕಾರ್ಯನಿಮಿತ್ತ ನಾನು 
ಅಲ್ಲಿಂದ ದೂರ ತೆರಳಿ ಮರೆಯಾಗಿ ನಿಂತು “ತಾಬೆದಾರಿಕೆಯ ಮಹಿಮೆಯನಿಂದು ಕಂಡೆ” ಎಂಬು 
ದಾಗಿ ತೋಡಿ ರಾಗದಲ್ಲಿ ಮನದುಮ್ಮಳವನ್ನು ಕೋಡಿ ಹರಿಸುತ್ತಿದ್ದೆ. ವ್ಯಾಪಾರವೇನೋ 
ಭರ್ಜರಿಯಾಗಿ ನಡೆದು ಹೋಯ್ತು. ಆರ್ಥಿಕವಾಗಿ ನಮ್ಮ ಸಾಹಸ ಪೂರ್ಣ ಯಶಸ್ವಿಯಾಯಿತು. 
ಮಳಿಗೆ ಮುಚ್ಚಿ ಮನೆಗೆ (ಮಾ ಕಾಲೇಜಿಗೆ) ಮರಳಿದ ಬಳಿಕ ಒಂದು ದಿನ ನಾನು ಮಂತ್ರಿ ಮಹಾ 
ಶಯರನ್ನು ಕಾಣಲು ಹೋದೆ. ನನ್ನನ್ನು ಚಿಕ್ಕಂದಿನಿಂದಲೂ ಬಲ್ಲವರು ಅವರು ; ನನ್ನ ವಿಚಾರ 
ಅಪಾರ ಅಭಿಮಾನವಿದ್ದುದರಿಂದಲೇ ನನ್ನನ್ನು ಮಡಿಕೇರಿ ಕಾಲೇಜಿಗೆ ಅವರು ಆಯ್ದಿದ್ದರು. 
ನಮ್ಮ ಸಂಘದ ವಿಷಯದಲ್ಲಿ ಅವರಿಗೆ ತುಂಬ ವಿಶ್ವಾಸವಿತ್ತು. ಆದ್ದರಿಂದ ಅವರ ಈ ಹೊಸ 
ನಿಲುವಿನ ಅಂತರಾರ್ಥವನ್ನು ಅರಿಯಲೇಬೇಕು, ಅದಕ್ಕೆ ಪ್ರತ್ಯಕ್ಷ ಭೇಟಿ ಒಂದೇ ಸರಿಯಾದ 
ಕ್ರಮ ಎಂದು ನಾನು ಭಾವಿಸಿದೆ. 

ಸಚಿವರು ನನ್ನನ್ನು, ನಾನು ನಿರೀಕ್ಷಿಸಿದಂತಲ್ಲದೇ, ತುಂಬ ಹಸನ್ಮುಖಿಗಳಾಗಿ ಎಂದಿನ 
ಆತ್ಮೀಯತೆಯಿಂದ ಬರಮಾಡಿಕೊಂಡು ತಾವಾಗಿಯೇ ಮಾತು ತೊಡಗಿದರು : “ಬಿಟ್ಟಿ ಕೆಲಸ 
ಮಾಡಿಯೂ ಬೈಸಿಕೊಳ್ಳಬೇಕಾಯಿತಲ್ಲ ಎಂಬ ನಿಮ್ಮ ಬೇಗುದಿ ನನಗೆ ತಿಳಿಯದ್ದಲ್ಲ. ಆದರೆ 
ಕಾಲೇಜು ಮಂದಿಗೆ ಪುಸ್ತಕ ಒದಗಿಸಬೇಕಾದ ನಿಮ್ಮ ಸಂಘ ಈಗ ಪೇಟೆ ವರ್ತಕರಿಗೆ ಸಿಂಹಸ ಪ್ಪ 
ವಾಗಿದೆ. ಅವರೆಲ್ಲರೂ ಒಟ್ಟಾಗಿ ನನ್ನಲ್ಲಿಗೆ ಬಂದು ಈ ವಿಚಾರ ಮನವಿ ಒಪ್ಪಿಸಿದ್ದಾರೆ. ನಿವ 
ಸೇವೆ, ಉತ್ಸಾಹ ಸರಿ. ಆದರೆ ಮಿತಿ ಮೀರಿ ನೆಗೆತ ಬೇಡ.” 

"ಈಗ ನಾವೇನು ಮಾಡಬೇಕೆಂದು ತಮ್ಮ ಆಜ್ಞೆ ?” 

“ಪುಸ್ತಕದ ಅಂಗಡಿಯಾಗಿ ಯಾವ ಗಾತ್ರಕ್ಕೂ ಸಂಘವನ್ನು ಬೆಳೆಸಿ, ಜನರಿಗೆ ಗ್ರಂಥ 
ಭಂಡಾರಗಳಿಗೆ ಒಳ್ಳೆಯ ಓದಿಗೆ ಬೇಕಾಗುವ ಪುಸ್ತಕಗಳನ್ನು ಒದಗಿಸಿ. ನಮ್ಮ ಜನ ವಿದ್ಯಾ 
ವಂತರೂ ಸುಸಂಸ್ಕೃತರೂ ಆಗಲು ಅವಶ್ಯವಾಗುವ ಸತ್ಸಾಹಿತ್ಯವನ್ನು ಪ್ರಚಾರ ಮಾಡಿ. ಕಾಲೇಜು 
ಸಂಘ ಇದನ್ನು ಮಾಡದಿದ್ದರೆ ಬೇರೆ ಇನ್ನಾರು ಮಾಡಬೇಕು ?” 

ಅಲ್ಲಿಗೆ ನಮ್ಮ ಉಕ್ಕು ವಿಭಾಗ ಬರಖಾಸ್ತಾಯಿತು. ಓದಿಗೆ ಬೇಕಾಗುವ ಪುಸ್ತಕಗಳ 
ವಿಭಾಗವನ್ನು ತೆರೆವ ದಿಶೆಯಲ್ಲಿ ಕಾರ್ಯಮಗ್ಗರಾದೆವು. ಇದನ್ನು ಮಳೆಗಾಲ ಕಳೆವ ತನ 
ಛರಂಭಿಸುವಂತಿರಲಿಲ್ಲ, 1955ರ ಮಹಾಪೂರ (ಮೇ ಸೆಪೆ ಬರ್‌ ಶಾ ಯ) ಮುಗಿದ ಬಳಿಕ 


ು 
ಈ 


ಸಹಕಾರದಲ್ಲಿ ಒಂದು ಪ್ರಯೋಗ | ೫೧ 


ಗ್ರಂಥ ವಿಭಾಗವನ್ನು ಪರಿಮಿತ ಪ್ರಮಾಣದಲ್ಲಿ ತೆರೆದದ್ದಾಯಿತು. ಆದರೆ ಇತ್ತ ಕಡೆ ವಿದ್ಯಾರ್ಥಿ 
ಗಳಿಗಾಗಲಿ ಅಧ್ಯಾಪಕರಿಗಾಗಲಿ ಯಾವುದೇ ಕುತೂಹಲ ಮೊಳೆತದ್ದು ನನ್ನ ಅನುಭವಕ್ಕೆ ಬರ 
ಲಿಲ್ಲ. ಕಾಲೇಜಿನಲ್ಲಿ ಅತ್ಯುತ್ಕೃಷ್ಟವಾದ ಗ್ರಂಥಾಲಯವೂ ಗ್ರಂಥಸೇವೆಯೂ ಇದ್ದುವು. 
ಹೀಗಾಗಿ ಕಾಲೇಜಿಗರು ಯಾರೂ ಪುಸ್ತಕಗಳನ್ನು ಕೊಂಡು ಓದುವ “ದುಸ್ಸಾಹಸಕ್ಕೆ ಕೈ ಹಾಕು 


ಣು 

ತ್ತಿರಲಿಲ್ಲ. ಇನ್ನು ಊರ ಜನ ಕೇವಲ ಪುಸ್ತಕಗಳಿಗಾಗಿ ಊರ ಹೊರಗಿನ ಈ ಅಂಗಡಿಗೆ 
ಬಂದಾರೇ ? ಖಂಡಿತ ಇಲ್ಲ. ಹೀಗಾಗಿ ಕಾಲೇಜಿನ ಗ್ರಂಥಾಲಯಕ್ಕೂ ಕಾಲೇಜು ವಾರ್ಷಿ 
ೋತ್ಸವದ ಬಹುಮಾನ ಸಮಿತಿಗೂ ಪುಸ್ತಕಗಳನ್ನು ಒಟ್ಟಾಗಿ ಒದಗಿಸುವ ಸಗಟು ವ್ಯಾಪಾರ 
ವಾಗಿ ಮಾತ್ರ ನಮ್ಮ ಗ್ರಂಥ ಸೇವೆ ನಿಲ್ಲಬೇಕಾಯಿತು. ಪರಿಸರದ ವಿಧಿನಿಯಮಗಳಿಗೆ ಅನುವರ್ತಿ 
ಆಗದ ಪ್ರಯೋಗ ಹೇಗೆ ತಾನೇ ಯಶಸ್ವಿ ಆದೀತು ? ಪರಿಸರವನ್ನೇ ಪರಿವರ್ತಿಸುವ ಆರ್ಥಿಕ 
ತ್ರಾಣವಾಗಲಿ ಸಂಘಟನಾ ಕೌಶಲವಾಗಲಿ ಒಂದೂವರೆ ವರ್ಷದ ನಮ್ಮ ಬಿಡುವೇಳೆಯ ಬಿಟ್ಟಿ 
ದುಡಿಮೆಗಾರರ ವಿಂದುಳಕೂಸಿಗೆ ಇರಲಿಲ್ಲ. ಇದು ಹಾಗಿರಲಿ. ಈ ದಿಶೆಯಲ್ಲಿ ರೂಢ ಮೌಲ್ಯ 
ಗಳ ಬುಡ ಹಂದಾಡಿಸುವ ಕೆಲವು ಸಂಗತಿಗಳ ಅವಿಷ್ಕಾರವಾದದ್ದು ಮಾತ್ರ ನನಗೆ ಒದಗಿದ 
ಹೊಸ ಲಾಭ. 


ಅರ್ಥ ಪ್ರಪಂಚದಲ್ಲಿ ಮಾನವ ವರ್ತನೆಯ ಅರ್ಥ 


ಒಂದನೆಯದು, ಬಹುಮಾನ ಸಮಿತಿ ಸದಸ್ಯರೊಬ್ಬರ ಕುರೆ ಆಸೆ. ಸಹಕಾರ ಸಂಘದ 
ಗೌರವ ಕಾರ್ಯದರ್ಶಿ ಆಗಿದ್ದ ನಾನು ಪದನಿಮಿತ್ತ ಬಹುಮಾನ ಸಮಿತಿಯ ಕಾರ್ಯದರ್ಶಿಯೂ 
ಆಗಿದ್ದೆ. “ಬುದ್ಧಂ ಶರಣಂ ಗಚ್ಛಾಮಿ? ಎಂದು ಸದಾ ಜಪಿಸುತ್ತಿದ್ದ ಈ ಮಹಾಶಯರು 
ತಮ್ಮ ಮನೆಯಲ್ಲಿದ್ದ ಒಂದಷ್ಟು ಪುಸ್ತಕಗಳನ್ನು ನನಗೆ ತಂದುಕೊಟ್ಟು ಅವನ್ನು ಸಮಿತಿ 
ಕೊಂಡು ಬಹುಮಾನಗಳಿಗಾಗಿ ಬಟವಾಡೆ ಮಾಡಬೇಕೆಂದೂ ಆ ಮೊಬಲಗನ್ನು ತಮಗೆ ಪಾವತಿಸ 
ಬೇಕೆಂದೂ ಕೋರಿದರು. ಮೊದಲ ವರ್ಷ ಅನುಭವರಾಹಿತ್ಯದಿಂದಲೂ ದಾಕ್ಷಿಣ್ಯದಿಂದಲೂ 
ಈ ಸ್ಪಷ್ಟ ತಪ್ಪು ಹಾದಿಯಲ್ಲಿ ನಾನು ನಡೆದೆ : ಕ್ರಮವಾದ ಬಿಕರಿ ಚೀಟಿ ತಯಾರಿಸಿ ಅವರಿಂದ 
ರಶೀತಿ ಪಡೆದು ದುಡ್ಡನ್ನು ಕೊಟ್ಟೆ. ಮುಂದಿನ ವರ್ಷ ಇದೇ ಸನ್ನಿವೇಶ ಮರುಕೊಳಿಸಿದಾಗ 
ನಾನು ಎಚ್ಚೆತ್ತಿದ್ದೆ. ಅವರಿಗೆ ನೇರವಾಗಿ ಒಂದು ಮಾತು ಹೇಳಿದೆ : “ಸಂಘದ ಮತ್ತು ನನ್ನ 
ದೃಷ್ಟಿಯಿಂದ ಕಾನೂನು ರೀತ್ಯ ಈ ವಹಿವಾಟಿನಲ್ಲಿ ಏನೂ ಅರೆಕೊರೆ ಇಲ್ಲ. ಏಕೆಂದರೆ ಸಂಘಕ್ಕೆ 
ದೊರೆಯಬೇಕಾದ ವಟ್ಟಾ ಬರುತ್ತದೆ, ರಶೀತಿ ಪ್ರಕಾರ ಹಣ ಸಂದಾಯವಾಗುತ್ತದೆ, ಮುಂದೆ 
ಮಾಲು ಬಿಕರಿ ಆಗುವುದು ಖಾತ್ರಿ. ಆದರೆ ನಿಮ್ಮ ದೃಷ್ಟಿಯಿಂದ ಇದು ಹಿತೆಕರ ಅಲ್ಲ. 
ಪುಸ್ತಕ ವ್ಯಾಪಾರಿಗಳಲ್ಲದ ನೀವು, ಖುದ್ದು ನೀವೇ ಪ ರ್ರಕಟಿಸದಿದ್ದ ಇತರ ಪುಸ್ತಕಗಳನ್ನು ಸಂಘಕ್ಕೆ 
ಮಾರಿರುವುದನ್ನು ಯಾರಾದರೂ ಲೆಕ್ಕ ತಪಾಸಣೆ ವೇಳೆ ಸೂಕ್ಷ್ಮವಾಗಿ ಗಮನಿಸಿದರೆ ಅದರಿಂದ 
ನಿಮಗೆ ಕಳಂಕ ತಟ್ಟದಿರದು. ಮಹಾಸಭೆಯಲ್ಲಿ ಈ ಪ್ರಶ್ನೆ ಬಂದುದಾದರೆ ಆಗ ನಾನು ಕೂಡ 
' ನಿಮಗೆ ಶಾಮೀಲಾಗಿದ್ದೇನೆ ಎಂಬ ಅರ್ಥ ಧ್ವನಿಸೀತು. ಆದ್ದರಿಂದ ಈ ವ್ಯವಹಾರ ಬೇಡ, 
ಇಲ್ಲಿಗೇ ಕೈದು ಮಾಡೋಣ.” ನನ್ನ ವಿವರಣೆಯನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿ 
ಕೊಂಡು ಅದಕ್ಕಾಗಿ ನನ್ನನ್ನು ಶ್ಲಾಘಿಸಿದರು ಕೂಡ, 


೫೨ ಕ ಮಾನವಿಕ ಕರ್ಣಾಟಕ 


ಎರೆಡನೆಯದು, ಪುಸ್ತಕ ವಿಕ್ರಯೆದಲ್ಲಿ ತಪ್ಪ ಕ್ಟ ನಡತೆ. ಬಹುಮಾನವೀಯಲು ಮತ್ತು 
ಗ್ರಂಥಾಲಯಕ್ಕೆ ಸರಬರಾಜು ಮಾಡಲು ಬೇಕಾಗುವ ಭೂರಿಸಂಖ್ಯೆಯ ವಿವಿಧ ಪ್ರಕಾರಗಳ 
ಮೇಲಿನ ಬೇರೆ ಬೇರೆ ಭಾಷೆಗಳಲ್ಲಿನ ಪುಸ್ತಕಗಳನ್ನು ಆಯ್ದು ಕೊಂಡು ತರಲು ನಾನೇ ನೆರೆ ನಗರ 
ಗಳಾದ ಮಂಗಳೂರು, ಮೆ ಸೂರು, ಬೆಂಗಳೂರುಗಳಿಗೆ ಹೋಗುತ್ತಿದ್ದೆ. ಹೆಚ್ಚಿನ ಅಂಗಡಿ 
ಗಾರರು ನೇರ ನಡೆಯವರಾಗಿದ್ದು ದರಿಂದ ವ್ಯವಹಾರ ಸಲೀಸಾಗುತ್ತಿತ್ತು. ಆದರೆ ಎರಡು ಬಲು 
ದೊಡ್ಡ ಅಂಗಡಿಗಳಲ್ಲಿ, ನನಗೆ ಆ ತನಕ ಬೇರೆಲ್ಲಿಯೂ ಅನುಭವಕ್ಕೆ ಬಂದಿರದಿದ್ದಂಥ, ಆಮಿಷ. 
ವನ್ನು ಒಡ್ಡಿದರು : “ನೀವು ಇಡೀ ವ್ಯಾಪಾರವನ್ನು ನಮ್ಮಲ್ಲಿಯೇ ಮಾಡಬೇಕಾಗಿ ವಿನಂತಿಸು 
ತ್ತೇವೆ, ಇದರಿಂದ ನಿಮಗೆ ಸೌಕರ್ಯ ಉಂಟು. ಲಾಭವೂ ಉಂಟು.” ಹೆಡ್ಡನಾದ ನಾನಂ 
“ನಿಮಗೆ” ಪದವನ್ನು “ನಮ್ಮ ಸಂಘಕ್ಕೆ” ಎಂದು ಅರ್ಥವಿಸಿ “ಖಂಡಿತ ಮಾಡೋಣ, ಆದರೆ 
ಆ ಲಾಭ ಏನೆಂದು ಸ್ಪಷ್ಟವಾಗಲಿ” ಎಂದೆ. ದೇವಾಧಿದೇವರುಗಳ ಪಟಗಳ ಆಡಿಯಲ್ಲೇ 
ಕುಳಿತಿದ್ದ ಅ ಶುಭ್ರವಸನಧಾರಿ ಗಾಂಧೀತೊಪ್ಪಿ ಆಲಂಕೃತರು ವಿವರಿಸಿದರು : “ಮುದ್ರಿತ ಬೆಲೆ 
ಗಳ ಮೊತ್ತದ ಮೇಲೆ ನಾವು ಶೇಕಡ 20 ಸೋಡಿ ಬಿಡುತ್ತೇವೆ ಹಾಗೂ ಭಾಂಗಿಗಳನ್ನು ನಮ್ಮ 
ವೆಚ್ಚದಲ್ಲಿ ನಿಮ್ಮ ಅಂಗಡಿ ಬಾಗಿಲಿಗೆ, ಬೇಕಾದರೆ, ಒಂದೆರಡು ತಿಂಗಳುಗಳ ತನಕದ ಕಡ ರೂಪ 
ದಲ್ಲಿ ತಲಪಿಸುತ್ತೇವೆ. ಅಲ್ಲಿಯೂ ನಿಮಗೆ ಬೇಡವೆಂದಾದವನ್ನು ನಮ್ಮ ವೆಚ್ಚದಲ್ಲಿ ನಾವು 
ಹಿಂದೆ ತರಿಸಿಕೊಂಡು ನಿಮಗೆ ಆ ಮೊಬಲಗನ್ನು ವಜಾಮಾಡುತ್ತೇವೆ. ಅಧಿಕೃತ ಇನ 
ವಾಯಿಸಿನ ಮೇಲೆ ಶೇಕಡ 10ನ್ನು ಮಾತ್ರ) ಕಾಣಿಸುತ್ತೇವೆ, ಉಳಿದ ಶೇಕಡ 10ನ್ನು ನಿಮಗೆ 
ನಗದಾಗಿ ರಶೀತಿ ಯಾವುದನ್ನೂ ಕೇಳದೇ ಕೊಡುತ್ತೇವೆ.” . 

ವರ್ಷವೊಂದರ ಹತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆ ಇಲ್ಲದ ವ್ಯಾಪಾರ, ಕೇವಲ 
ಕೈಚಳಕದಿಂದ ಸಾವಿರ ರೂಪಾಯಿ (ಇದು ಆ ದಿನಗಳಲ್ಲಿ ಸಾಧಾರಣ ಮೊತ್ತವೇನೂ ಆಗಿರಲಿಲ್ಲ) 
ಬರುವುದಾದರೆ ಈ ಸುಲಭದ ಉಭಯಲಾಭ ಮಾರ್ಗ ಏಕಾಗಬಾರದು ? ಇಂಥ ಚಂದ್ರನಖಿ 
ಆಮಿಷಗಳು ಹೊಣೆ ಹೊತ್ತವರಿಗೆಲ್ಲ ಎದುರಾಗಿ ಅವರನ್ನು ಆಕರ್ಷಿಸುವುದು ಅಪರೂಪವೇನಲ್ಲ. 
ಚಂದ್ರನಖಿಯ ಹಿಂದೆ ಇರುವ ಶೂರ್ಪನಖಿತ್ವವನ್ನು ಗುರುತಿಸಿ ಅದರಿಂದ ದೂರ ಇರುವ ರಾಮ 
ಸತ್ತ Re ನಮ್ಮಲ್ಲಿರಲಿ ಎಂದು ಪ್ರಾರ್ಥಿಸುವುದೊಂದೇ ಆರ್ಜವದ ಮಾರ್ಗ. ನನಗೆ ಎದುರಾದ 
ಎರಡೂ ಸಂದರ್ಭಗಳಲ್ಲಿ ನಾನು ಅವರೊಡನೆ ವಾದಿಸದೆ ಮರುನುಡಿಯದೆ ಎದ್ದು ಹಿಂತಿರುಗಿದ್ದೆ. 

ಮೂರನೆಯದು, ವಿದೇಶೀ ಪ್ರಕಟಣೆಗಳ ಕರ್ಣ ಛೇದನ. ಈ ಹಿಕ್ಕತ್ತು ನನಗೆ ತಿಳಿ 
ದದ್ದು ಆಕಸ್ಮಿಕವಾಗಿ. ಯಾವುದೋ ಗಡಿಬಿಡಿಯಲ್ಲಿ ಇಬ್ಬರು ಸಗಟು ಪುಸ್ತಕ ವ್ಯಾಪಾರಿಗಳಿಗೆ 
ಒಂದೇ ಅನುಜ್ಞೆ ನಮ್ಮಲ್ಲಿಂದ ಹೋಗಿತ್ತು. ಭಾಂಗಿಗಳು ಬಂದಾಗ ಇನ್‌ವಾಯಿಸುಗಳ ಮೊತ್ತ 
ದಲ್ಲಿ ತುಂಬ ವ್ಯತ್ಯಾಸ ಕಂಡುಬಂದದ್ದರಿಂದ ಬಿಡಿ ಪುಸ್ತಕಗಳ ಬೆಲೆ, ವ್ಯಾಪಾರ ವಟ್ಟ್ರಾ 
ಮುಂತಾದವೆಲ್ಲವನ್ನೂ ಕೂಲಂಕಷವಾಗಿ ತಪಾಸಣೆ ಮಾಡಿ ತಾಳೆ ನೋಡಿದೆವು. ಒಂದೇ 
ಪುಸ್ತಕ, ಒಂದೇ ವಟ್ಟಾ, ಆದರೆ ನಮೂದಿಸಿದ ಬೆಲೆ ಬೇರೆ ಬೇರೆ. ಕಡಿಮೆ ಬೆಲೆಯ ಅಂಗಡಿ 
ಗಾರನಿಂದ ಬಂದ ಪುಸ್ತಕದ ಹೊದಿಕೆಯ ಅಂಚಿನಲ್ಲಿ 20 ಶಿಲಿಂಗ್‌ ಎಂದು ಬೆಲೆ ಮುದ್ರಿತ 
ವಾಗಿತ್ತು. ಆತ ಅದಕ್ಕೆ ವಿನಿಮಯ ದರ ಹನ್ನೆರಡಾಣೆ ಪ್ರಕಾರ 15 ರೂಪಾಯಿ ಬೆಲೆ 
ವಿಧಿಸಿದ್ದ. ಹೆಚ್ಚು ಬೆಲೆಯ ಅಂಗಡಿಗಾರನಿಂದ ಬಂದ ಪುಸ್ತಕದ ಹೊದಿಕೆಯ ಈ ಭಾಗ ಬಲು 


ನಯವಾಗಿ ಕತ್ವರಿಸಲ್ಪಟ್ಟು ಅಂತರ್ಧಾನವಾಗಿತ್ಚು ; ಬದಲು ಒಳಪುಟದಲ್ಲಿ ಪೆನ್ನಿ ್ಸಿಳಿನಿಂದ ky 


ಸಹಕಾರದಲ್ಲಿ ಒಂದು ಪ್ರಯೋಗ ೫% 


ಶಿಲಿಂಗ್‌ ಎಂದು ಬರೆಯಲ್ಲ. ಟ್ಟಿತ್ತು. ಈ ಅಂಗಡಿಗಾರ ಆ ಪುಸ್ತಕಕ್ಕೆ ವಿನಿಮಯ ದರ ಹತ್ತಾಣೆ 
೦೨ ಕ ಎಎಂಸಿ Ka pao) 


ಪ್ರಕಾರ 20 ರೂಪಾಯಿ ವಿಧಿಸಿದ ಹ ಕರ್ಣ ಛೇದಿತ hie. 
ಮಾಡಿದೆವು. 


ಥಿ ತಿರಸ್ಕರಿಸಿ ವಾಪಾಸು 
ಸಿದ ಪಾಠ. ಅವರು ನಮ್ಮ ಕಾಲೇಜಿಗೆ 
ತ ಪರಿಸರದಲ್ಲಿ ಲಘು ಭೂಕಂಪನವೇ ಆಯಿತು, 
ತತ್ತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್‌ ಪಡೆದಿದ್ದ ಐವತ್ತರ ' ತಪ್ಪು ಮಗ್ಗುಲಫ್ಲಿದ್ದ ಈ ವಾಗ್ಮಿ 
ಕ ಸಾರದ ಮೂರ್ತರೂ ಇಪದಂತೆ ಅಲ್ಲಿ 
ವಿರಾಜಿನಿದರು ಅವರ ಪಾಠವೇ, ಪ್ರವಚನವೇ ಸಾರ್ವಜನಿಕ ಭಾಷಣವೇ ಖಾಸಗಿ 
ಸಂಭಾಷಣೆಯೇ ಒಂದೊಂದರಲ್ಲೂ ತಮ್ಮ ಪ್ರತಿಭೆಯಿಂದ ಮತ್ತು ವಿದ್ವತ್ತಿನಿಂದ ನಮ್ಮ ಮನ 
ಸ್ಸನ್ನ ಸೂರೆಗೊಂಡರು. ಪ್ರತಿದಿನವೂ ಅವರು ಕಾಲೇಜನ್ನು ಪ್ರವೇಶಿಸುವ ಮುನ್ನ. ನಮ್ಮ 
ಅಂಗಡಿಗೆ ದರ್ಶನವಿತ್ತು ನನ್ನನ್ನು “ಕರ್ಮಯೋಗಿ” ಎಂದು ಮುಂತಾಗಿ ಹೊಗಳಿ ಹರಸಿ ತಮ 
ಬೇಕಾದ ವಸು ತ ಕಡವಾಗಿ ತೆಗೆದುಕೊಂಡು ಹೋಗುತ್ತಿದ್ದುದು ವಾಡಿಕೆ. ಅದೇ ವೇಳೆ 
ಅವರ ಕೈಗಳು ಶಂತಾವೇ ಗಾಜಿನ ಜಾಡಿಗಳ ಮುಚ್ಚಳಗಳ ಮೇಲೆ ಆಡುತ್ತ ಒಳಗಿನ ದ್ರಾಕ್ಷಿ 
ಸಾರ ಪೆಪ್ಟ ಟಃ ಮೇಲೆ ಪರಡುತ್ತಿದ್ದುವು. ಕೈಗೆ ಬಂದವು ಬಾಯಿಗೆ ಸಲ್ಲದಿ 
ದ್ಬ್ದಾ ವೇ? ಅವು ಸ್ಟ "ಟುಗಳು, ನಮ್ಮ ಅಂಗಡಿಯಿಂದ ಯಾವ ಪದಾರ್ಥವೂ ಬಿಟ್ಟಿಯಾಗಿ ಯಾ 
ಸ್ಯಾಂಪಲ್‌ ಆಗಿ ಕ್ಯ ನಾ ದ್ದ ಕ್ರ ಹಾಗ ಹೋಗಶಕ್ಕ ದ್ದು ಎಂಬುದು ನಾವು 
ಕಡ್ಡಾಯವಾಗಿ, ನಮ್ಮನ್ನು. ಕುರಿತಂತೆ ಕೂಡ, ಪಾಲಿಸಿಕೊಂಡು ಬಂದಿದ್ದ ಶಿಸ್ತು. ಹೀಗಾಗಿ 
ಮೊದಲು ಕೆಲವು ದಿವಸ ಅವರ ಎದುರೇ ನಾನು ಬಿಲ್‌ ಹಾಕಿ ಅವರ ಮುಕ್ತಗ್ರಾಸದ 
ಮೌಲ್ಯವನ್ನು ತೆತ್ತಿದ್ದೆ. ಆದರೆ ಈ ಮಾಮೂಲು “ಮಧುರಪ್ರೀತಿ? ಉಲ್ಬಣಿಸಿದಂತೆ ಒಂದು 
ದಿನ ನೇರ ಅವರಿಗೆ ಬಿಲ್‌ ಒಪ್ಪಿಸಿ ಹಣ ಕೇಳಿದೆ 
“ಏನಿದು ?? ಅವರ ಚಕಿತ ಪ್ರಶ್ನೆ. 
“ಇದೀಗ ತಾನೇ ತಾವು ಕೊಂಡ ಸ್ಕೀಟುಗಳ ಬೆಲೆ.” 


ಸ್ಯಾಂಪಲ್‌ ಪ್ರಕರಣ ಪುನರಾವರ್ತಿಸಲಿಲ್ಲ. ಆದರೆ ಹೊಸ ಸಮಸ್ಯೆಯೊಂದು ಉದ್ದ ವಿ 


ಸಿತು. ಸಾಕ್ಷಾತ್‌ ಅವರೇ ಒಂದು ದಿವಸ ಒಂದಷ್ಟು ಉದ್ದ _€ಥಗಳ ಹೊರೆಯನ್ನು ಆಳಿನ 
ಹತ್ತಿರ ಹೊರಿಸಿಕೊಂಡು ಬಂದು ನನ್ನ ಎದುರು ಮಡಗಿದರು ; “ಇವೆಲ್ಲ ತತ್ತ್ವೃಶಾಸ್ತ್ರಕ್ಕೆ 
ಸಂಬಂಧಿಸಿದ ಅಮೂಲ್ಯ ಗ್ರಂಥಗಳು. ಕಾಲೇಜಿನ ಪುಸ್ತಕ ಭಂಡಾರಕ್ಕೆ ಬೇಕೆಂದು ನಾನೇ 
ಖುದ್ದು ಮೈಸೂರಿನಲ್ಲಿ ಬಿಕರಿ ಮಾಡಿ ಇವನ್ನು ತಂದಿದ್ದೇನೆ. ಹೇಗೂ ನೀವು ತಾನೇ ಗ್ರಂಥಾ 
ಲಯಕ್ಕೆ ಸರಬರಾಜಂ ಮಾಡುವವರು. ಇವನ್ನು ಅಲ್ಲಿಗೆ ಮಾರಿ ಮೌಲ್ಯವನ್ನು ನನಗೆ ಪಾವತಿ 
ಮಾಡಿ.” 


“ಸರಿ, ನೀವೇ ಶಿಫಾರಸು ಮಾಡಿದ ಮೇಲೆ ಹಾಗೆಯೇ ಆಗಲಿ. ಇವುಗಳ ಬೆಲೆ ?” 
“ನಾನು ನಗದು ಪಣ ಪಾವತಿ ಮಾಡಿ ತಂದಿದ್ದೇನೆ. 200 ರೂಪಾಯಿ 
ಅಷ, ನು, ನೀವು ನನಗೆ ಕೊಟ್ಟ ರೆ ಸಾಕು. ಇವುಗಳ ಮುಖ ಬೆಲೆ 300 ರೂಪಾಯಿಗಳಾಗು 
~d 
ಪ 


ಕ 
ಹಾ 
ಲ 
೮ 
ಹ 
ಫ್ರಿ 


೪೪ ಮಾನವಿಕ ಕರ್ಣಾಟಕ 


«ಸರಿ, ಹಣ ಪಾವತಿ ಮಾಡಲು ನಮಗೆ ಮೈ ಸೂರಿನ ಆ ಅಂಗಡಿಯ ಮೂಲ ಇನ್‌ 
ವಾಯಿಸ್‌ ಮತ್ತು ರಶೀತಿ ಬೇಕಲ್ಲ.” 


«ಅಯ್ಯೋ ! ಅವೆಲ್ಲ ಕಳೆದುಹೋಗಿವೆ. ಪುಸ್ತಕಗಳು ಹೇಗೂ ಇಲ್ಲಿಯೇ ಇವೆಯಲ್ಲ. 


ಆವಿ 

"ಅಡ್ಡಿ ಇಲ್ಲ. ನಾನು ಆವರಿಗೆ ಕಾಗದ ಬರೆದು ದ್ವಿಪ್ರತಿಗಳನ್ನು ತರಿಸಿಕೊಳ್ಳುವನು. 

ಅಂಗಡಿ ಹೆಸರು ?'' ಎನ್ನುತ್ತ ಉದ್ದ ಂಥಗಳನ್ನು ಒಂದೊಂದಾಗಿ ""ಅನಾವರಣ'' ಮಾಡಿ 

ದಾಗ ಕಂಡದ್ದೇನು ? *'ದಿ ಹಿಂದೂ, “ಟೈಮ್ಸ್‌ ಆಫ್‌ ಇಂಡಿಯಾ, “ತ್ರಿವೇಣಿ”? 

ಮುಂತಾದ ಪ್ರಸಿದ್ಧ ಪತ್ರಿಕೆಗಳಿಂದ ವಿಮರ್ಶೆಗಾಗಿ ಮತ್ತು ಹಲವಾರು ಹೆಸರಾಂತ ಪ್ರಕಾಶಕ 

ರಿಂದ ಮುಫತ್ತಾಗಿ ಬಂದಿದ್ದ ಪುಸ್ತಕಗಳವು. ಆ ಮೊಹರುಗಳು ನನ್ನನ್ನು ಏಡಿಸುತ್ತಿವೆ ಅನ್ನಿ 
ಸಿತು. 

"ಸಮೀ 1! ನಾನು ಶಂಕರ ಸಿದ್ದಾಂತದಲ್ಲಿ ಮಿಂದವನಲ, ಮಾಧ್ನದರ್ಶನದಕಳ್ಲಿ 

ಯ ಗಾ ೧೨ ೧೧ "ಬ ೧ 


ಮುಳುಗಿದವನಲ್ಲ, ಗೀತೆಯ ತಿರುಳನ್ನು ತಿಂದವನಲ್ಲ. ಆದರೆ ಒಂದು ಅಂಶವಂತೂ ನನಗೆ 
ನಿಚ್ಚಳವಾಗಿ ತಿಳಿದಿದೆ ; ನನ್ನ ಇಡೀ ಬದುಕು ಅಖಂಡವಾದ ಸ್ವಚ್ಛ ಗ್ರಂಥವಾಗಿರಬೇಕು. 
ನಿಮ್ಮ ಈ ದಗಲಬಾಜಿಯಲ್ಲಿ ನನ್ನ ಪಾಲು ಇಲ್ಲ.” ಇಂಗು ತಿಂದ ಸಿಂಗಳೀಕದಂತೆ ಮುಸುಡು 
ಸೊಟ್ಟ, ಮಾಡಿಕೊಂಡು ಅವರು ಆಲ್ಲಿಂದ ಕಂಬಿ ಕಿತ್ತರು. 


ಐದನೆಯದು, ಕಾಲೇಜ್‌ ಶಿಕ್ಷಣ ಇಲಾಖೆಯ ನಿರ್ದೇಶಕರ ನಿರ್ದೇಶನ. ನಮ್ಮ ಕಾಲೇಜಿನ 
ವಾರ್ಷಿಕೋತ್ಸವಕ್ಕೆ ಈ ಮಹಾಶಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಆ ವೇಳಗೆ 
ನಮ್ಮ ಅಂಗಡಿ ಗಡದ್ದಾಗಿ ಬೆಳೆದು ಸರ್ವವಸ್ತು ಭಂಡಾರದ (ಅಥವಾ ಇಂದಿನ ಜನತಾ 
ಬರಭಾರಿನ) ವ್ಯಾಪ್ತಿ ಅಂತಸ್ತುಗಳನ್ನು ಪಡೆದಿತ್ತು. ನಮಗೆ ಪೂರ್ಣಾವಧಿಯ ಮ್ಯಾನೆಜರ್‌ 
ಮುಂತಾದ ನೌಕರರು ಇದ್ದರು. ದೂರವಾಣಿ ಬಂದಿತ್ತು. ಮಡಿಕೇರಿಗೆ ಬಂದ ಸಂದರ್ಶಕರೆಲ್ಲರೂ 
ಕಾಲೇಜು ಸೂರಡಿಯ ಸಂಘಕ್ಕೆ ಬರುವುದು ಸಂಪ್ರದಾಯವಾಯಿತು. ಮಹಾಫನತೆವೆತ್ತ ನಿರ್ದೇ 
ಶಕರು ಸಪರಿವಾರ ನಮ್ಮ ಮಳಿಗೆಗೆ ದರ್ಶನವಿತ್ತರು. ನನ್ನೊಡನೆ ಚೆನ್ನಾಗಿ ಮಾತಾಡಿ, ಆತ್ಮೀಯ 
ಪ್ರಶ್ನೆಗಳಿಂದ ನನ್ನನ್ನು ಹುರಿದುಂಬಿಸಿ, ಮುಕ್ತವಾಗಿ ಈ ಸೇವೆಯನ್ನು ಪ್ರಶಂಸಿಸಿ, ನಮ್ಮ 
ರಾಜ್ಯದ (ಕರ್ನಾಟಕ) ಬೇರೆ ಯಾವ ಕಾಲೇಜಿನಲ್ಲಿಯೂ ಈ ಮಾದರಿಯ ಸರ್ವಸೇವಾ ಸಂಘ 
ಇಲ್ಲವೆಂದು ಹೊಗಳಿ ತಾವೂ ಈ ಸರ್ವೋತ್ಕೃಷ್ಟ ಸಂಘದ ಓರ್ವ ಗ್ರಾಹಕನಾಗಿರಲು ತುಂಬ 
ಸಂತೋಷಪಡುವುದಾಗಿ ತಿಳಿಸಿದರು. ಸಾಕಷ್ಟು. ವಸ್ತುಗಳನ್ನು ಅವರೇ ಖುದ್ದು ಆಯ್ದರು, 
ನನ್ನ ವಿವರಣೆಗಳಿಂದ ಉಲ್ಲಸಿತರಾದರು. ಅವರು ಆಯ್ದ ಸಾಮಾನುಗಳಿಗೆ ನಾನು ಎಂದಿನಂತೆ 
ಕ್ರಯ ಚೀಟಿ ಬರೆದು ಅವರ ಕೈಗಿತ್ತೆ. ನನ್ನನ್ನು ಹೊಗಳುವ ವೇಳ ಅವರಿಗಿದ್ದ ಉತ್ಸಾಹ 
ಶಕ್ರ ಸಾಮಗ್ರಿಗಳನ್ನು ಆಯುಂವಾಗ ಅವರಿಗಿದ್ದ ಆಸಕ್ತಿ ಬಿಲ್ಲನ್ನು ಪಡೆಯುವಾಗ ಕಾಣಲಿಲ್ಲ. 
ಇವು ಬೆಂಗಳೂರಿಗೆ ಮರಳಿದ ಬಳಿಕೆ ಮೊಬಲಗನ್ನು ಕಳಿಸುವುದಾಗಿ ಹೇಳಿ ಮಾಲು ಮತ್ತು 
ಬಿಲ್‌ ಸಮೇತ ನಿರ್ಗಮಿಸಿದರು. ಮುಂದೆ ತಿಂಗಳು ತಿಂಗಳು ಅವರು ನಿವೃತ್ತರಾಗುವ ತನಕವೂ 
ಅವರಿಗೆ ನಾವು ನೆನಪಿನೋಲೆಗಳನ್ನು ಕಳಿಸುತ್ತಲೇ ಇದ್ದೆವು. ಆದರೆ ನನ್ನ ಕಾರ್ಯದರ್ಶಿತ್ವದ 


C 


el 
ಕೆ 


Gi 


#3 


ವಿಭಾ ಗ್ಯಾಳ ದ್‌ eR ad: ಣೌ 
ಅವ ಯ್ಯ ಆ ಹರಣ ಬಂದಿರಲಿಲ. 
[ue] ಓಂ 


ಸಹಕಾರದಲ್ಲಿ ಒಂದು ಪ್ರಯೋಗ ೫೫ 


ಇವರೇ ನೆಲದ ಸಾರೆ 


ದೊಡ್ಡವರ ಸಣ್ಣತನದ ಅನುಭವಗಳು ಕೆಲವೇ ಕೆಲವು ಮಾತ್ರ. ಆದರೆ ಸಣ್ಣವರ 
ದೊಡ್ಡತನದ ಅನುಭವಗಳು ದಿನ ದಿನ ಎಂಬಂತೆ ನನಗೆ ಒದಗಿ ಕೆಲಸಕ್ಕೆ ಅರ್ಥ ಆಯಾಮ 
ಗಳನ್ನು ನೀಡುತ್ತಿದ್ದುವು. ಎರಡನೆಯದಕ್ಕೆ ಕೇವಲ ಮೂರು ಪ್ರಾತಿನಿಧ್ಯಾತ್ಮಕ ನಿದರ್ಶನ 
ಗಳನ್ನು ಇಲ್ಲಿ ನಿರೂಪಿಸುತ್ತೇನೆ. 


ಕೊಡಗಿನ ಅಮ್ಮತ್ತಿಯ ಬಳಿ ಒಂದು ಕುಗ್ರಾಮ. ಅಲ್ಲಿನ ಶಾಲೆಯಲ್ಲಿ ಓದುತ್ತಿದ್ದ ಒಬ್ಬ 
€ ೧೨ ಐ ಬಿ 


ಒಡವ ಬೇನೆ ಹಿಡಿದ ಸಣಕಲು ಹುಡುಗ. ಇಡಿ ಮಳೆಗಾಲದ ಗಾಳಿಮಳೆಯಿಂದ ತೊಯ್ದು 
ತೊಪ್ಪೆಯಾಗಿ ನಮ್ಮ ಅಂಗಡಿಗೆ ಬಂದ. ತಾನು ಆ ತನಕ ಪ್ರತಿ ವರ್ಷ ಮಡಿಕೇರಿ ಪೇಟೆ 


ಯಿಂದ ನಗದು ಹಣ ನೀಡಿ ಸಗಟು ದರದಲ್ಲಿ ಒಂದಿಷ್ಟು ಲೇಖನ ಸಾಮಗ್ರಿಗಳನ್ನು 
ಕೊಂಡೊಯ್ದು ತನ್ನ ಹಳ್ಳಿಯಲ್ಲಿ ಮಾರಿ ನಾಲ್ಕು ಕಾಸು ಸಂಪಾದಿಸಿ ಬದುಕುತ್ತಿದ್ದುದಾಗಿಯೂ 
ಆದರೆ ಈಚೆಗೆ ಖಾಯಿಲೆಯಿಂದಾಗಿ ಎಲ್ಲ ಬಂಡವಾಳವನ್ನೂ ಕಳೆದುಕೊಂಡು ನಿರ್ಗತಿಕನಾಗಿರು 
ವುದಾಗಿಯೂ ನಿವೇದಿಸಿದ. ಸಾಲವಾಗಿ ಒಂದಿಷ್ಟು ಮಾಲನ್ನು ನಾವು ಅವನಿಗೆ ಒದಗಿಸಿದ್ದಾದರೆ 
ಮುಂದಿನ ವಾರ ಮರಳಿ ಬಂದು ಆ ಹಣವನ್ನು ಖಾತ್ರಿ ಪಾವತಿ ಮಾಡುವುದಾಗಿ ಭರವಸೆ 
ನೀಡಿದ. ಯಾವ ಪ್ರಶ್ನೆಯನ್ನೂ ಹಾಕದೆ ಅವನಿಗೆ ಬೇಕಾದ ಸಾಮಾನುಗಳನ್ನು ಬೇಕಾದಷ್ಟು 
ಪ್ರಮಾಣದಲ್ಲಿ ಕೊಂಡೊಯ್ಯಲು ಅನುಮತಿ ಕೊಟ್ಟೆ. ಅದರ ಬೆಲೆ ಐವತ್ತು ರೂಪಾಯಿಗಳನ್ನು 
ದಾಟಲಿಲ್ಲ. ಮತ್ತೆ ಮರುವಾರ ಅವನು ಅದೇ ಹೊತ್ತಿಗೆ ಹಾಜರ್‌ ; ಹೀಗೆ ಬೆಳೆದ ವ್ಯವಹಾರದ 
ಪರಿಣಾಮವಾಗಿ ಅವನು ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಗಿಸಿ ನಮ್ಮ 
ಕಾಲೇಜಿನಲ್ಲೇ ವ್ಯಾಸಂಗಕ್ಕೆ ಬಂದ. ಆ ವೇಳೆ ಅವನಿಗೆ ಭಾಗಾವಧಿಯ ಕೆಲಸವನ್ನು ನಮ್ಮ 
ಸಂಘದಲ್ಲೇ ಒದಗಿಸಿಕೊಟ್ಟು ಸಂಬಳ ಕೊಟ್ಟದ್ಟೂ ಇತ್ತು. ಅವನ ನಿಷ್ಠೆ ಅವನನ್ನು ರಕ್ಷಿಸಿತು, 

ನಾಪೋಕ್ಲು.ಅಂದರೆ ಕೊಡಗಿನ ಅಂಡಮಾನ್‌. ಮಳೆಗಾಲದಲ್ಲಿ ಇದೊಂದು ಭಾರೀ 
ಪರ್ಯಾಯದ್ವೀಪ, ಮಡಿಕೇರಿಗೂ ನಾಪೋಕ್ಲಿಗೂ ನಡುವೆ ಕಾವೇರಿಯ ಮಹಾಪೂರ. ದೋಣಿ, 
ಜಂಗಲ್ಲುಗಳಲ್ಲಿ ಇದನ್ನು ದಾಟಿ ನಾಪೋಕ್ಲು ದಡ ಐದಬೇಕು, ಆಪ್ಟೆ ಕ ಅಲ್ಲಿನ ಪ್ರಾಥಮಿಕ 
ಶಾಲೆಯ ಅಧ್ಯಾಪಕರವರು (ಈ ವೃತ್ತಿ ನಾಮದ ಹಿಂದೆ ಬಡ ಎಂಬ ವಿಶೇಷಣ ಸದಾ ಅಧ್ಯಾ 


ತೌ 
ಹಾರ). ವಯಸ್ಸಿನಲ್ಲಿ ಅವರು ನನಗಿಂತ ಎಷ್ಟೊ ಹಿರಿಯರು. ಪ್ರತಿ ಆದಿಶ್ಯವಾರ ನಮ್ಮ 
ಅಂಗಡಿಗೆ ಬಂದು ತಮ್ಮ ಸರ್ವಖುತು ಸದಾ ಸಿದ್ಧ ದಿ ಚಕ್ರ ರಥದಲ್ಲಿ (ಸೈಕಲ್‌) ಹೊರುವಷ್ಟು 
ಹೇರನ್ನು ನಮ್ಮಿಂದ ಕೊಂಡು ಒಟ್ಟಿ ನಾಪೋಕ್ಲಿ ಗೆ ಒಯ್ದು ಅವರ ಶಾಲೆಯ ಸಹಕಾರ ಸಂಘ 
ದಿಂದ ಮಾರಿ ಅದನ್ನೊಂದು ಮಾದರಿ ಸಂಸ್ಥೆಯಾಗಿ ಮಾಡಿದರು. ಅವರು ತಮ್ಮ ಸೇವೆಗೆ 
ಒಂದು ಪೈಯನ್ನೂ ತೆಗೆದುಕೊಳ್ಳಲಿಲ್ಲ. ಸ್ವತಃ ಸಂಸಾರ ತಾಪತ್ರಯದಿಂದಲೂ ಆರ್ಥಿಕ 
ಸಂಕಷ್ಟದಿಂದಲೂ ಬಂಧಿತರಾಗಿದ್ದ ಆ ಹಿರಿಯರು ಜನತೆಗೆ ಒಪ್ಪಿಸಿದ ಈ ಸೇವೆಯನ್ನು ಬಣ್ಣಿಸ 
ಲಾಗಲಿ ಅಳೆಯಲಾಗಲಿ ನನಗೆ ಯೋಗ್ಯತೆ ಸಾಲದು, 

ವ್ಯಾಪಾರ ಒಂದು ಅಮಲು. ತತ್ರಾಪಿ ಗೌರವಸೇವೆಯ ವ್ಯಾಪಾರ ಕ್ಷೇತ್ರ ನೇರ 


ಸ್ಥಿತಿಗೇ ಉತ್ತಾರಣೆಗೊಳಿಸುವ ಅಮೃತಪಾನ, ಇದರ ಮಂಚೂಣಿಯಲ್ಲಿ ನಿಂತವನಿಗೆ 


ಥಿ 
ದಿನ ದನ ಹೊಸ ಹಸಿರನ 


1 


ಹ್‌ 
ANN) 


> 


ಅರಸಿ ಸಾಗುವ ತನ್ಮೂಲಕ ವ್ಯಾಪಾರ ಮೊಬಲಗು ಏರಿದ್ಭನು ಲ 


೫೬ ಮಾನವಿಕ ಕರ್ಣಾಟಕ 


ನೋಡುವ ರಸಾನಂದ ಒದಗುತ್ತಲೇ ಇರುವುದು. ಸಂಶೋಧಕನಿಗೆ ಪ 
ವಾದರೂ ಈ ಬಗೆಯದೇ ಇರಬೇಕು. ಹೀಗೆ ನಾನು ಹುಚ 


ಪ್ರವಾಗುವ ಸಂತೋಷ 


ಗ 

ಗ ಕುದುರೆಯ ನಾಗಾಲೋಟದಿಂದ 
ದೌಡಾಯಿಸುತ್ತಿದ್ದಾಗ ಸಹಜವಾಗಿ ಮಾರಾಟ ಸಾಮಗ್ರಿಗಳ ಪೂರೈಕೆ, ಬಂದ ವಸ್ತುಗಳನ್ನು 
ಓರಣವಾಗಿ ಅಟ್ಟ 3 ಛಿಗೆಗಳಲ್ಲಿ ಅಳವಡಿಸುವುದು, ಸಮಗ್ರವಾಗಿ ಮಳಿಗೆಯನ್ನು ಸುಟಿಯಾಗಿ 
ಇರಿಸುವುದು, ಲೆಕ್ಕಪತ್ರಗಳನ್ನು ಆಯಾ ದಿನವೇ ಚುಕ್ತಗೊಳಿಸುವುದು ಇವೇ ಮುಂತಾದ 
ಅತ್ಯಂತ ಆವಶ್ಯಕ ಹಾಗೂ ಜರೂರು ಆದರೆ ಬಲು ಬಿಡಿಚಲು ಹಿಡಿಸುವಂಥ ಕೆಲಸಗಳು ತುಂಬ 


ಹಿಂದೆ ಬೀಳುತ್ತಿದ್ದುವು. ಯಾವುದೇ ಸಾಹಸದ ಅಂತಿಮ ಯಶಸ್ಸಿಗೆ ಅದರ ಅಧೋರಚನೆ 
ಅಶ್ಲಿಂ ಹ ಜಾಗಾ ಇಗ ಕ್‌ ಜಸ ಹಣೆ ಸ ದ್‌ 

ಅತಿಭದ್ರವಾಗಿ ಇರ ೇಕಾದದ್ದು ಪ ಕ್ರೈಥಮಾವಶ್ಯಕತ ಎಂಬುದು ಸಿದ್ಧಾ ೦ತ ರೂಪದಲ್ಲಿ ಮಾತ್ರ 
ಸ್ಪರ್ಶಿಸಿತ್ತು. ಆದನು 


ನನ್ನನ್ನು ಸ ನೆಲಕ್ಕೆ ಇಳಿಸಲು ಬೇಕಾಗುವ ಪ್ರವೃತ್ತಿ ಎಂದೂ ನನ್ನದಲ್ಲ. 
ಈ ಭೀಕರ ಕೊರಕಲನ್ನು ಸ್ವಯಂಪ್ರೇರಣೆಯಿಂದ ತುಂಬಿ ನಮ್ಮ ಸಂಘಕ್ಕೆ ಉಕ್ಕಿನ ನೆಲ 


ಗಟ್ಟನ್ನು ಒದಗಿಸಿದವರು ನನ್ನ ಸಹೋದ್ಯೋಗೀ ಮಿತ ರಾದ ಜನಾರ್ದನ ಬಾಳಿಗರು. ಕೆಲಸ 
ವೆಲ್ಲ ಅವರದು, ಹೆಸರು ಮಾತ್ರ ನನ್ನದು ಎಂದು ನಾನಿಲ್ಲಿ ಬರೆಯುವುದು ಭಾವುಕತನದಿಂದ 
ಅಲ್ಲ, ಉಪೆಚಾರಕ್ಕಾಗಿಯೂ ಅಲ್ಲ. 


ಇವರೇ ನೆಲದ ಸಾರ. ಇಂಥ ಬಹಂಮಂದಿಯ ಒಡನಾಟ ನಿರಂತರವಾಗಿ ಆ ದಿನ 
ಒದಗಿದ್ದರಿಂದಲೇ ನಾನು ಎಂದೂ ಹಿಂಗದ ಹುಮ್ಮಸ್ಸಿನಿಂದ ದಣಿವರಿಯದೇ ದುಡಿಯುವುದು 
ಸಾಧ್ಯವಾಯಿತು. 


ಕಾರ್ಯ-ವರದಿ ಮುಖಗಳ ನಡುವೆ ಏರ್ನ್ಪಡದ ಸಮಶ್ನರತೆ 


ಯಾವುದೇ ಸಾರ್ವಜನಿಕ ವ್ಯವಹಾರದಲ್ಲಿ ಎರಡು ಪ್ರಮುಖ ಮುಖಗಳನ್ನು ಗುರುತಿಸ 
ಬಹುದು : ಕಾರ್ಯಮುಖ, ವರದಿಮುಖ. ವ್ಯವಹಾರದ ಉದ್ದೇಶ ಸಿದ್ಧಿಗೋಸ್ಕರ ಪ್ರತ್ಯಕ್ಷ 
ವಾಗಿ ನಾವು ಏನನ್ನು ಎಸಗುವೆವೋ ಅದೇ ಕಾರ್ಯ. ಇದನ್ನು ನಡೆಸುವ ಮುನ್ನ, ನಡೆಸುತ್ತಿರುವ 
ವೇಳೆ ಮತ್ತು ನಡೆಸಿ ಆದ ಮೇಲೆ ನಾವು ಶೇಖರಿಸಿ, ಸಂಸ್ಕರಿಸಿ, ಬರೆದು ದಪ್ತರಿಸುವ ಸಮಸ್ತ 
ದಾಖಲೆಗಳೂ ಈ ವ್ಯವಹಾರದ ವರದಿ. ಸಹಕಾರ ಸಂಘದಲ್ಲಿ ಪ್ರತ್ಯಕ್ಷ ವ್ಯಾಪಾರ ಅದರ 
ಕಾರ್ಯಮುಖವನ್ನು ಬಿಂಬಿಸಿದರೆ ರಶೀತಿ ಪುಸ್ತಕಗಳು, ಲೆಕ್ಕಪತ್ರಗಳು ಮುಂತಾದವು ವರದಿ 
ಮುಖವನ್ನು ಪ್ರತಿಬಿಂಬಿಸುತ್ತವೆ. ವಾಸ್ತವವಾಗಿ ಇಲ್ಲಿನದು ಬಿಂಬ-ಪ್ರತಿಬಿಂಬ ಸಂಬಂಧವೇ, 
ದತ್ತ ಮುಹೂರ್ತದಲ್ಲಿ ಯಾವುದು ಬಿಂಬ ಯಾವುದು ಪ್ರತಿಬಿಂಬ ಎಂಬುದರ ನಿರ್ಧರಣೆ ನಾವು 
ಏನನ್ನು ಅರಸುತ್ತಿದ್ದೇವೆ ಎನ್ನುವುದನ್ನು ಅವಲಂಬಿಸಿದೆ. ವರದಿಯ ತಪಾಸಣೆ ಮಾಡುತ್ತಿರು 
2ಗ ಅದು (ವರದಿ) ಬಿಂಬವೂ ಆದ್ದರಿಂದ ಕಾರ್ಯ ಪ್ರತಿಬಿಂಬವೂ ಆಗುತ್ತವೆ. ಕಾರ್ಯ ಹೇಗೆ 


ವ 
ನಡೆಯುತ್ತಿದೆ ಎಂಬುದರತ್ತ ಗಮನ ಹರಿಸಿದಾಗ ಅದು ಬಿಂಬ ಆದ್ದರಿಂದ ವರದಿ ಪ್ರತಿಬಿಂಬ 


ನ ಡಮ ಖ್‌ ಇ ಣ್‌ ೧ 2 yan ವ 9 pe pad ಎ 
ಎನ್ನಿಸಿಕೊಳ್ಳುತ್ತವೆ. ಎರಡೂ ಪರಿಶುದ್ಧವಿದ್ದಾ ಗ ಉದ್ದೇಶ ಸಿದ್ಧಿ ಸಮರ್ಪಕವಾಗಿರುತ್ತದ. 
ಯಾವುದೇ ಒಂದರಲ್ಲಿ ಐಬು ತಲೆದೋರಿದರೆ ಅದು ಇನ್ನೊಂದಕ್ಕೂ ತಾಗುವುದು ಇಲ್ಲ 


30 a 


೭ ಅವಳಿಗಳ ಅವಿನಾಸಂಬಂಧದ ಒಂದು ಮುಖ್ಯ ಲಕ್ಷಣ. ಸಿದ್ದಾಂತದ ಮ 


೫ 


© 


ಕ್‌ು 
ಓವಿ 
ಇ 


pS 


ಬ ಗ್ರ 


ಇ [a 

Wwe 

ಇದು ಸರಿ. ಆದರೆ ರಂಗಕ್ಕೆ ಇಳಿದ ಪ್ರತಿಯೊಬ್ಬನೂ ಕೆಲವು ಪ್ರಾಯೋಗಿಕ ಸಮಸ್ಯೆಗಳನ 
ದುರಿಸುತ್ತಾನೆ. ನಮಗೆ ಎದುರಾದಂಥವನ್ನು ಮಾತ್ರ) ಇಲ್ಲಿ ಪ್ರಸ್ತಾವಿಸುವೆನು, 


ಸಹಕಾರದಲ್ಲಿ ಒಂದು ಪ್ರಯೋಗೆ ೫೩ 


ಸಹಕಾರ ಸಂಘವೆಂದು ಹೆಸರು ತಳೆದು ಸಹಕಾರ ಕಾಯದೆಗೆ ಅನುಗುಣವಾಗಿ ರಚಿತ 
ವಾದ ಸಂಘದ ಉಪನಿಬಂಧನೆಗಳ ರೀತ್ಯ ಕೆಲಸ ಮಾಡುತ್ತೇವೆ ಎಂದು ಒಪ್ಪಿ ಸ ರಂಗಕ್ಕೆ 
ಧುಮುಕಿದ ನಾವು ಪಾಲಿಸಬೇಕಾಗಿದ್ದ ಕೆಲವು ಮುಖ್ಯ ನಿಯಮಗಳಿವು : ವ್ಯಾಪಾರ ಕ್ಷೇತ್ರದಲ್ಲಿ 
ಗ್ರಾಹಕ ರಕ್ಷಣೆಯೊಂದನ್ನೇ ಹೆಗ್ಗು ರಿಯಾಗಿ ಇರಿಸಿ ದುಡಿಯತಕ್ಕದ್ದು ; ಮುಕ್ತ ಮಾರುಕಟ್ಟೆ 
ಯೊಡನೆ ಪೈಪೋಟಿ ನಡೆಸತಕ್ಕದ್ದಲ್ಲ (ಪರದರೊಡನೆ ಸ್ಪರ್ಧೆ ಸಲ್ಲದು) ; ನಾವು ನಡೆಸುವ 
ಪ್ರತಿಯೊಂದು ವ್ಯವಹಾರವನ್ನೂ ಸಮರ್ಥಿಸುವಂಥ ದಾಖಲೆಗಳನು ಸ ಸಹಕಾರ ಇಲಾಖೆ 
ವಿಧಿಸಿರುವ ರೀತಿಯಲ್ಲಿ ಬರೆದು ಯಾವಾಗ ಬೇಕೆಂದರೆ ಆಗ ಕ್ಷಿಪ್ರ ತಪಾಸಣೆಗೆ ದೊರೆಯುವಂತೆ 
ಇಡತಕ್ಕದ್ದು ; ನಮ್ಮ ಸಮಸ್ತ ವ್ಯವಹಾರಗಳೂ ನಿಯತಕಾಲಿಕವಾಗಿ ಕಾರ್ಯನಿರ್ವಾಹಕ 
ಸಿಮಿತಿಯ ಕೂಲಂಕಷ ತಪಾಸಣೆಗೆ ಒಳಪಟು ಸ ಅದರ ಮಂಜೂರಾತಿಯನ್ನು ಪಡೆಯತಕ್ಕದ್ದು. 
ಇವನ್ನು ನಿಭಾಯಿಸುವಾಗ ಸೀಮಿತ ಕಾಲಾವಕಾಶ, ಸೀಮಿತ ಜನಬಲ (ಎಲ್ಲರೂ ಬಿಟ್ಟಿ ದುಡಿಮೆ 
ಗಾರರೇ ; ನಮಗೆ ರಂಗದಲ್ಲಿ ಕುಣಿಯುವುದರಿಂದ ಲಭಿಸುತ್ತಿದ್ದ ಸಂತೋಷ ನೇಪಥ್ಯ ಕಾರ್ಯ 
ದಿಂದ ಒದಗುತ್ತಿರಲಿಲ್ಲ.ಮಾನವಸಹಜ ದೌರ್ಬಲ್ಯ ಎನ್ನಿ ಬೇಕಾದರೆ) ಇದ್ದ ನಮ್ಮ ಸಂಘದಲ್ಲಿ 
ಸಹಜವಾಗಿ ಕಾರ್ಯ- ವರದಿ ಮುಖಗಳ ನಡುವೆ ಸಮಶ್ರುತಿ ಸಮತಾಳ ಏರ್ಪಡಲಿಲ್ಲ. 
ಕನಿಷ್ಠಾವಶ್ಯಕತೆಯನ್ನು ಮಾತ್ರ ನಾವು ಪೂರೈಸಿಕೊಂಡು ಹೋಗಿದ್ದೆವು, ಅಂದರೆ ಪ್ರತಿ 
ಯೊಂದು ಮಾರಾಟವನ್ನೂ ಬಿಲ್‌ ಮೂಲಕವೇ ಮಾಡುವುದು, ಪ್ರತಿಯೊಂದು ನಗದು ಮತ್ತು 
ಸಾಲ ಕೊಡು-ಕೊಳು ವ್ಯವಹಾರಕ್ಕೂ ಲೆಕ್ಕ ಇಡುವುದು, ದಿನ ದಿನ ನಗದು ಹಣವನ್ನು ಲೆಕ್ಕ 
ಮಾಡಿ ಅಂದಂದಿನ ವಹಿವಾಟಿನೊಡನೆ ತಾಳೆ ನೋಡಿ ಸರಿಪಡಿಸುವುದು ಇಷ್ಟನ್ನು ಎಚ್ಚರಿಕೆ 
ಯಿಂದ ಮಾಡುತ್ತ ಆಯಾ ದಿನದ ಬೀಸುವ ದೊಣ್ಣೆಯಿಂದ ಪಾರಾಗಿ ಮರುದಿನವನ್ನು ಸಾ ಗತಿ 
ಸುತ್ತಿದ್ದೆವು. ವ್ಯಾಪಾರದ ಬಿರುಸಿನಿಂದಾಗಿ ಆದಿತ್ಯವಾರ ಕೂಡ ರಜೆ ತೆಗೆದುಕೊಳ್ಳುವುದು 
ಸಾಧ್ಯವಾಗುತ್ತಿರಲಿಲ್ಲ. ಇತ್ತ ಕಾರ್ಯನಿರ್ವಾಹಕ ಸಮಿತಿಯ ಸಭೆಗಳು ಜರಗಲೇ ಇಲ್ಲ, ನಮ್ಮ 
ಚಟುವಟಿಕೆಗಳಿಗೆ ಅಧಿಕೃತ ಮಂಜೂರಾತಿಯ ಮೊಹರು ಬೀಳಲೇ ಇಲ್ಲ, ದಾಸ್ತಾನು ಪುಸ್ತಕ 
ವನ್ನಂತೂ ತೊಡಗಿಯೇ ಇರಲಿಲ್ಲ. 


ದಾಸ್ತಾನು ಪುಸ್ತಕದಲ್ಲಿ ಎರಡು ಬಗೆಗಳಿವೆ ಎಂಬುದಾಗಿ ಸಹಕಾರ ಸಂಘಗಳ ಇನ್‌ ತ 
ಪೆಕ್ಟರ್‌ ನಮಗೆ ಹೇಳಿದ್ದರು. ಒಂದನೆಯ ಬಗೆಯದರಲ್ಲಿ ವಸ್ತುವಾರು ಪುಟಗಳನ್ನು ತೆರೆಯ 
ಬೇಕು ; ಪ್ರತಿದಿನವೂ ಬಂದ ಮತ್ತು ಹೋದ ವಸ್ತುಗಳ ಸಂಖ್ಯೆಗಳನ್ನು ಈ ಪುಟಗಳಿಗೆ ಬರಾ 
ಯುಸಿ ನಿವ್ವಳ ಸಂಖ್ಯೆ ಕ್ಷಿಪ್ರ ತಪಾಸಣೆಗೆ ದೊರೆಯುವಂತಿರಬೇಕು ; ಈ ಸಂಖ್ಯೆ ಆ ವಸ್ತುವಿನ 
ವಾಸ್ತವಿಕ ಸಂಖ್ಯೆಗೆ ತಾಳೆ ಆಗಬೇಕು. ಇಂಥ ದಾಸ್ತಾನು ಪುಸ್ತಕ ಸಂಘದ ಸಮಗ ಸ) ವಸ್ತುಗಳ 
ಕ್ರಮೀಕೃತ ಪ್ರತಿಬಿಂಬ. ಇದರಲ್ಲಿನ ಪ್ರತಿಯೊಂದು ನಮೂದಿಗೂ ಒಡನೆ ಪರಿಶೀಲನೆಗೆ ದೊರೆ 
ಯುವ ದಾಖಲೆಗಳು ಇದ್ದೇ ಇರುವುದರಿಂದ ಸಂಘದಲ್ಲಿ ಲಪಟಾಯಿಸಿಕೆ ಬಲು ಕಷ್ಟಸಾಧ್ಯ 
ವಾಗುತ್ತದೆ. ಹೀಗೆ ಈ ವಸ್ತು ಪುಟ ದಾಸ್ತಾನು ಪುಸ್ತಕ ಸಂಘದ ಹಿತವನ್ನು ಸದಾ ಕಾದಿಡುವ 
ಪಡಿಯಳ. ಎರಡನೆಯ ಬಗೆಯದರಲ್ಲಿ ದಿನದಿನ ಮಾರಾಟಕ್ಕಾಗಿ ತರಿಸಿದ ಸಾಮಗ್ರಿಗಳ 
ಮಾರಾಟ ಬೆಲೆಯನ್ನೂ (ಅಸಲು ಬೆಲೆಯನ್ನು ಅಲ್ಲ) ಆಯಾ ದಿವಸ ನಡೆದ ವ್ಯಾಪಾರ ಮಾಲ್ಯ 
ವನ್ನೂ ಯುಕ್ತ ಕಾಲಮುಗಳಲ್ಲಿ ಬರಾಯಿಸುತ್ತ ಸಾಗಬೇಕು. ಈ ಮಾರಾಟ ಮೌಲ್ಯ ಪುಸ್ತಕ 


೫೮ ಮಾನವಿಕ ಕರ್ಣಾಟಕ 


ಪ್ರಕಾರ ಯಾವುದೇ ದಿನಾಂತ್ಯದಲ್ಲಿ ದೊರೆಯುವ ಸಂಖ್ಯೆ ಆ ಗಳಿಗೆ ಅಲ್ಲ ದಾಸಾ _ನಿನಲ್ಲಿರುವ 
ಸಾಮಗ್ರಿಗಳ ಒಟ್ಟು ಮಾರಾಟ ಬೆಲೆಗೆ ಸಮವಾಗುತ್ತದೆ. ಮೊದಲನೆಯದು ಶುದ್ಧ ವೈಜ್ಞಾ 
ನಿಕವಾದದ್ದು ಎಂಬುದರಲ್ಲಿ ಸಂದೇಹ ಇಲ್ಲ. ಎರಡನೆಯದೋ ಅನುಕೂಲಸಿಂಧು, ಏನೂ 
ಇಲ್ಲದೇ ಇರುವುದಕ್ಕಿಂತ ಲೇಸು, ಅಷ್ಟೆ. ವಸ್ತು ಪುಟ ದಾಸ್ತಾನು ಪುಸ್ತಕವನ್ನು ಸಮರ್ಪಕ 
ವಾಗಿ ಮಡಗಲು ಗುಮಾಸ್ತರ ಹಾಗೂ ತಪಾಸಣೆಗಾರರ ಒಂದು ಪಟಾಲಮ್ಮೇ ಬೇಕಾಗುತ್ತದೆ 
ಮಾರಾಟ ಮೌಲ್ಯ ಪುಸ್ತಕವನ್ನು ಮುಂದುವರಿಸಿಕೊಂಡು ಹೋಗಲು ಇಂಥ ತಾಪತ್ರಯ ಇಲ್ಲ 
ದಿದ್ದರೂ ಕೇವಲ ಒಂದೆರಡು ದಿವಸಗಳಲ್ಲೇ ಇದರ ಅಸಹಜತೆ ಹಾಗೂ ನಿಷ್ಟ್ರಯೋಜಕತೆ ಇದರ 
ಉಪಯುಕ್ಕತೆಯ ವಿಚಾರ ನಮ್ಮ ನಂಜಿಕೆಯನ್ನೇ ಕೆಡಿಸಿ ಬಿಡುತ್ತವೆ. ಆದ್ದರಿಂದ ನಾವು ಹಿಡಿದ 
ಹಾದಿ ಏನು ? ಯಾವ ಬಗೆಯ ದಾಸ್ತಾನು ಪುಸ್ತಕವನ್ನೂ ಇಡಲೇ `ಇಲ್ಲ ! ನಮ್ಮ ಮೂಲ 
ಭೂತ ಪ್ರಾಮಾಣಿಕತೆಯೇ ನಿಷ್ಠುರ ಶಿಸ್ತೇ ನಿಜ ವಾದ ದಾಸ್ತಾನು ಪುಸ ಮೆಂದು ಧೆ ರ್ಯ 
ತಳೆದು ವ್ಯಾಪಾರವನು iM ಮುಂದುವರಿಸಿದೆವು. 

ಮೊದಲ ವರ್ಷದ ವ್ಯವಹಾರಗಳನ್ನು ತಪಾಸಣೆ ಭಾ ಸಹಕಾರ ಇಲಾಖೆಯ 


ರಿಯ ಇನ್ಸ್‌ಪೆಕ್ಟರ್‌ ಬಂದರು. ನಮ 


ಹ 


ನಾ ಪನೆಗೆ ಮುಖ ಕಾರಣರಾದ ಈ 
೨ 


ಸಹೃದಯರ ಮಾರ್ಗದರ್ಶನದಲ್ಲಿಯೇ ನಾವು ಲೆಕ್ಕಪತ್ರಗಳನ್ನು ಸಾತ ವಿದ್ಯಾವಂತರು 
ನಿಸ್ಫ ಎಹತೆಯಿ ು೦ದ ನಡೆಸುತ್ತಿರುವ ಈ ಸಂಘ ಮಾದರಿ ಸಂಸ್ಥೆ ಆಗಬೇಕು ಎಂ ವ ಇವರ 
ಆಸೆ, ನಮ್ಮ ಅಪ್ರಬುದ್ಧ ಲೆಕ್ಕಪತ್ರಗಳ ನಡುವೆ ವೈಜ್ಞಾನಿಕ ಕ್ರಮವನ್ನು ತಂದು ವ್ಯವ ವಸ್ಸೆ 


ಹುವೆ 
ಏರ್ಪಡಿಸಲು ಇವರಂಥ ಚ್ರಮುಭವಿಗಳು ಕೂಡ ಸಾಕಷು. ಕಾಲ ಹೋ ಜಗತು ಣೆ 


ವಿದ್ಯಾರ್ಥಿ ಆದ ನಾನು ವಾಣಿಜ್ಯದ ಅಂಕೆ ಸಂ ಗಳ ಗೊಂಡಾರಣ್ಯದಲ್ಲಿ ಅವೆಷ್ಟೊ Rs 
ಗಳನ್ನು ಆಗಾಗ ಕಂಡುಕೊಂಡು, ಆದರೆ ಎಲ್ಲಿಯೂ ಬಿಡಿಗಾಸು ಸಹ ಪೊ (ಲಾಗದಂತೆ ಎಚ್ಚರ 
ವಹಿಸಿ, ಮುಂದಕ್ಕೆ ನೆಗೆಯುತ್ತ ದಿನ ದಿನ ತಕ್ಕಡಿಯನ್ನು ಸರಿಯಾಗಿ ಸಂತುಲಿಸಿಕೊಂಡು 
ಹೋಗುತ್ತಿದ್ದೆ. ಸಾಂಪ್ರದಾಯಿಕ ಲೆಕ್ಕ ನಮೂದು ವಿಧಾನ, ಅದೆಷ್ಟೇ ಅವಶ್ಯ ಹಾಗೂ 
ವೈಜ್ಞಾ ನಿಕ ಎಂಬುದು ನನಗೆ ಮನವರಿಕೆ ಆಗಿದ ರೂ, ಎಂದೂ ಹಿಡಿಸಲಿಲ್ಲ. ಹೀಗೆ ನಾನು 
ವಿಹರಿಸುತ್ತಿದ್ದ ನಿರಂಕುಶ ಕ್ಷೇತ್ರದಲ್ಲಿ ವ್ಯವಸ್ಥೆ ಯ ಅಂಕುಶಪ್ರಯೋಗ ಮಾಡುವುದು, ಅದೂ 
ಮಾನವೀಯ ಆಸಕ್ತಿ ಮೌಲ್ಯಗಳು ಬ ಬೆರೆತಿರುವಲ್ಲಿ, ಎಷ್ಟು ಕಷ್ಟ ಎಂಬುದು ಈ ಬಗೆಯ 
ವ್ಯವಹಾರಗಳಲ್ಲಿ ಶೆ ಟ್ರ ಆಡಿಸಿರುವವರಿಗೆ ಎಲ್ಲರಿಗೂ ತಿಳಿದೇ ಇರುವುದು. 

ಇನ್ಸ್‌ಪೆಕ್ಟರ್‌ ಮಹಾಶಯರು “ತಮಸೋಮಾ So ad ಎಂಬ ಉಕ್ತಿ 
ಯಲ್ಲಿ ಅಚಲ ನಂಬಿಕೆ ಇದ್ದವರು. ಅದನ್ನು ಅವರು ಪ್ರತ್ಯಕ್ಷ ಸಾಧಿಸಿ ಲೆಕ್ಕ ಪರಿಶೋಧನ 


ಉೃತೈದ್ರ ಚ 
ವರದಿಯನ್ನು ಸಿದ್ಧ ಪಡಿಸಿ ಸಿದರು. ವ್ಯಾಪಾರ ರಂಗದಲ್ಲಿ, ಗ್ರಾಹಕ ಸೇವೆ ಮತ್ತು ಶಿಕ್ಷಣದಲ್ಲಿ ನಾವು 
ನಡೆಸಿದ್ದು ಒಂದು ಸವಾರಜೀಟೌ' ಅವರು ಅಂಕೆ ಅಂಶಗಳ ಸಮೇತ ಸಾಬೀತುಪಡಿಸಿದರು, 
"ಸಹನಾವವತು? ಎಂಬ ಸಮ್ಮ ಗುರಿಯನ್ನು ನಾವು ಸಾಧಿಸಿದ್ದೆವು. ಕೊನೆಯಲ್ಲಿ ಅವರು. 
ಒಂದಿಷ್ಟು ವ್ಯವಹಾರ ನೀತಿಯನ್ನು ನನಗೆ ಖುದ್ದಾಗಿ ಬೋಧಿಸಿದರು : “ನಿಸ್ವಾರ್ಥ ಹಾಗೂ 
ಉತ್ಸಾಹೀ ಕಾರ್ಯಕರ್ತರು ಎಂಥ ವಿಜಯವನ್ನೂ ವಾ ಎನ್ನುವುದನ್ನು ನಾನಿಲ್ಲಿ 
ಪ್ರತ್ಯಕ್ಷ ಕಂಡಿದ್ದೇನೆ. ಆದರೆ ಇದೊಂದು ಶಾಶ್ವತ ಸಂಸ್ಥೆಯಾಗಿ ಅಭಿವರ್ಧಿಸುತ್ತ ಮುನ್ನಡೆ 


PA 
KE 
ಇ 


ಸಹಕಾರದಲ್ಲಿ ಒಂದು ಪ್ರಯೋಗ ರ 


ಯುತ್ತಿರಬೇಕಾದರೆ ನೀವು ಈಗಿಂದಲೇ ಇದನ್ನು ಸುಭದ್ರ ತಳಹದಿಯ ಮೇಲೆ ನೆಲೆಗೊಳಿಸ 
ಬೇಕು. ವಿವಿಧ ಲೆಕ್ಕ ಪುಸ್ತಕ ಹಾಗೂ ಪತ್ರಗಳನ ವ ಸಹಕಾರ ನಿಯಮಾನುಸಾರ ಮಡಗುವ 
ದಿಶೆಯಲ್ಲಿ ಆದ್ಯ ಲಕ್ಷ್ಯ ಹರಿಸಲೇಬೇಕು. ಇಲ್ಲವಾದರೆ ಖುದ್ದು ನಿಮ್ಮ ಚಾರಿತ್ರ 5ಕ್ಕೆ ಕೂಡ 
ಕಳಂಕ ತಟ್ಟುವ ಅಪಾಯ ಉಂಟು. ಹೀಗೆ ಹೇಳುವಾಗ ಕಾಗದ ಪತ್ರ ಸರಿಯಾಗಿ ಇರುವಲ್ಲೆಲ್ಲ 
ವ್ಯವಹಾರ ವ ಪರಿಶುದ್ದ ವಾಗಿರುತ್ತದೆ ಎಂಬ ಭ್ರಮೆ ಏನೂ ನನಗಿಲ್ಲ. ಆದರೆ ನಿಮ್ಮ 
ಹಿತದೃಷ್ಟಿ ಯಿಂದ ಇದು ತೀರ "ಅವಶ್ಯ. ಇದನ್ನು ಹೇಗೆ ಸಾಧಿಸಬಹುದು ಎಂಬುದರ ವರ 
ನೀವೇ. ಚ ನಿರ್ಧರಿಸಬೇಕು. ? 

ಒಂದು ವಿಷಯವಂತೂ ಆ ವೇಳೆಗೆ ಸ್ಪಷ್ಟವಾಗಿ ನನಗೆ ಅರ್ಥವಾಗಿತ್ತು. ನಮ್ಮ 
ಸಂಘದ ಸಮಸ್ತ ವರದಿಗಳನ್ನು ಸಮರ್ಪಕವಾಗಿ ಇಡಲು ಬೇಕಾಗುವ ಕಾಲಾವಕಾಶ, ತಾಳ್ಮೆ, 
ಅನುಭವ ಯಾವುದೂ ಗೌರವ ಕಾರ್ಯಕರ್ತರಾದ ನಮಗೆ ಇರಲಿಲ್ಲ, ಎಂದೂ ಒದಗುತ್ತಲೂ 
ಇರಲಿಲ್ಲ. ಅನುಭವಿ ಆದ ಗುಮಾಸ್ತನನ್ನು ನೇಮಿಸೋಣ ಎಂದರೆ ಆರ್ಥಿಕವಾಗಿ ನಮಗೆ 
ಸಾಕಷ್ಟು ತ್ರಾಣ ಇರಲಿಲ್ಲ. (ಸರಕಾರದಿಂದ ಯಾ ಇತರ ಮೂಲಗಳಿಂದ ನಮಗೆ ಧನಸಹಾಯ 
ಏನೂ ಲಭಿಸಿರಲಿಲ್ಲ). ಆದ್ದರಿಂದ ನಾವೇ, ವ್ಯಾಪಾರ ಎಂದೂ ಹಿನ ಡೆಯದಂತೆ, 
ಸ್ವಸಾಮರ್ಥ್ಯದ ಪರಿಮಿತಿಯೊಳಗೆ ಲೆಕ್ಕಪತ್ರಗಳ ಉಸ್ತುವಾರಿ ಕೂಡ ನೋಡಿಕೊಳು ತ್ತ 
ಮುಂದುವರಿಯುವುದೊಂದೇ ತಾತಾ ಲಕ ಪ್ರಾಯೋಗಿಕ ಪರಿಹಾರ ಎಂದು ನಿರ್ಧರಿಸಿದೆವು. 


ಗುಮಾಸ್ತ ಕಲಿಸಿದ ಸಾಠ 


ನಮ್ಮ ಅನುಕೂಲತೆ-ಅನನುಕೂಲತೆ ಒಂದನ್ನೂ ಕೇಳದೆ ue ಉರುಳಿತು, ಯಂತು 
ಗಳು dss, ಹಳೆ ವಿದ್ಯಾರ್ಥಿಗಳು ನಿರ್ಗಮಿಸಿದರು, ಹೊಸ ಹುರುಪುಗಳು 
ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದುವು. ನಮಗೆ ಮೂರು ವರ್ಷ ಪ್ರಾಯ ಅಗಿಯೇ ಹೋಯಿತು 
(19೨1). ಆ ವೇಳಗೆ ಕೊಡಗು ರಾಜ್ಯ ಅಖಿಲ ಕರ್ನಾಟಕದಲ್ಲಿ ವಿಲೀನಗೊಂಡಿದ್ದು ದರಿಂದ 
ಕೊಡಗಿನ ಪ್ರಜಾಸರ್ಕಾರ ಬರಖಾಸ್ತಾಗಿತ್ತು. ಇತ್ತ ಗ್ರಾಹಕರಿಂದ ಉಕ್ಕು ಪಾತ್ರೆಗಳಿಗೆ ಜೇಡಿಕೆ 
ಉಕ್ಕುತ್ತಿತ್ತು. ಒಮ್ಮೆ ರುಚಿ ನೋಡಿದ ಅವರು ಮತ್ತೆ ಅವುಗಳಿಗಾಗಿ ನಮ್ಮಲ್ಲಿಗೆ 
ಬಂದಾಗ ಹತಾಶರಾಗಿ ಪೇಟೆಗೆ ಹೋಗುತ್ತಿದ್ದರು. ಅಲ್ಲೋ ? ಈಗ ಉಕ್ಕಿನ ದರ ಬೆಳ್ಳಿಯ 
ದರಕ್ಕೆ ಜಿಗಿದಿತ್ತು-ಸೌದಾಮಿನಿಯ ಕ್ಷಣಿಕ "ಮಿಂಚಿನಿಂದ ಉದ್ಭವಿಸಿದ ನಿರ್ವಾತದಲ್ಲಿ ವಾಯು 
ಅಣುಗಳು ಅಧಿಕ ಸಂಖ್ಯೆಯಲ್ಲಿ ಸಂಘಟ್ಟಿಸುವಂತೆ. ಪ್ರತಿ ವರ್ಷದ ಲೆಕ್ಕ ಪರಿಶೋಧನ ವರದಿ 
ಯಲ್ಲ ಕಾಣಿಸುತ್ತಿದ್ದ ಅಭ್ಯಂತರಗಳು ಗೌರವ ಕಾರ್ಯದರ್ಶಿಯಾದ ನನ್ನನ್ನು ನೇರ ಸೆರೆಮನೆಗೆ 
ರವಾನಿಸಲು ಸಾಕಾಗುವಷ್ಟು ಹಿರಿಗಾತ್ರದಲ್ಲಿದ್ದುವ ವು. ಹಿಂದಿನ ವಿದ್ಯಾರ್ಥಿ ಮಿತ್ರರು ಓದು 
ಮುಗಿಸಿ ಕಾಲೇಜು ಬಿಟ್ಟುಹೋಗಿದ್ದರು. ಹೊಸಬರು ಸಿಗಲಿಲ್ಲ. ಬಾಳಿಗರು ಮತ್ತು ನಾನು 
ಇಬ್ಬರೇ “ಹಳೆ ಅಪರಾಧಿ”ಗಳಾಗಿ ಉಳಿದವರು. ಆದರೆ ಸಂಘ ನಮ್ಮ ಪೂರ್ಣಾವಧಿಯ ಸೇವೆ 
ಯಿಂದಲೂ ತೃಪ್ಲಿ ತಳೆವ ಸ್ಸ ತಿಯಲ್ಲಿರಲಿಲ್ಲ. ಇವೆಲ್ಲ ಅಂಶಗಳನ್ನೂ ಅನುಲಕ್ಷಿಸಿ, ಪ್ರಾಂಶು 


ಪಾಲರ ವ ಮೇರೆಗೆ, ಎಂಡು ನಿರ್ಧಾರಗಳನ್ನು ತಳೆದೆ : ಒಂದು, ಉಕು 4 ವಿಭಾಗವನ್ನು 


ಪುನರಾರಂಭಿಸಿ ಸದಾ ಸ್ತಿಮಿತ ವ್ಯಾಪಾರ ಇರುವಂತೆ ಮಾಡುವುದು ; ಎರಡು, ಪೂರ್ಣಾ 
ವಧಿಯ ಒಬ್ಬ ಗುಮಾಸ್ತ-ಮತ್ತು ಎ ಟಗಾರನನ್ನು ನೇವಿಸುವುದು, 


೬೦ ಮಾನವಿಕ ಕರ್ಣಾಟಕ 


ಈ ಬೊದಲು ಉಲ್ಲೇಖಿಸಿದ ಇನ್‌ ಪೆಕ್ಟರ್‌ ಮಹಾಶಯರು ಈ ವೇಳೆಗೆ ಸ್ಥಳೀಯ 


ಸಹೆಕಾರೀ ಶಿಕ್ಷಣಶಾಲೆಯಲ್ಲಿ ಒಬ್ಬ ಶಿಕ್ಷಕರಾಗಿದ್ದರು. ಅವರ ಶಿಫಾರಸಿನ ಮೇರೆಗೆ ಅವರ 
ಶಿಷ್ಶನೇ ಆದ ಓರ್ವ ಅಭ್ಯರ್ಥಿಯನ್ನು ಗುಮಾಸ್ತನಾಗಿ ನೇಮಿಸಿಕೊಂಡೆವು. ಅತ್ಯಂತ ಶುಭ್ರ 


ಚಾರಿತ್ರ ,ವಂತನೀತ, ಕಾರ್ಯನಿಷ್ಮನೀತ, ಶಿಸ್ತುಗಾರನೀತ ಎನ್ನುವ ವಿಚಾರದಲ್ಲಿ ಅವರಿಂದ 
ನಮಗೆ ಪೂರ್ಣ ಭರವಸೆ ದೊರೆತಿತ್ತು. ಇಲ್ಲಿನ ಸನ್ನಿವೇಶ ಹೇಗಿತ್ತು ? ಹಲವು ಹತ್ತು ಸಾವಿರ 
ರೂಪಾಯಿ ಮೌಲ್ಯದ ಸಾರ್ವಜನಿಕ ನ್ಯಾಸವನ್ನು ಯಾವುದೇ ವಿಧವಾದ ದಾಖಲೆ ಯಾ ಇಡು 
ಗಂಟು ಇಲ್ಲದೇ ಅವನಿಗೆ ನಾವು ಮಾರಾಟಮಾಡಲು ನೇರವಾಗಿ ಒಪ್ಪಿ ಸುವವರಿದ್ದೆ ವು-ವಿಶ್ವಾಸಾ 
ರ್ಹತೆ, ಪ್ರಾಮಾಣಿಕತೆ, ಯಜುತ್ವ, ಆರ್ಜವ ಎಂಬಿವೇ ಮುಂತಾದ ಅಮೂರ್ತ (ಅಸ್ಬಸ್ಠ ವೂ 


ಅನ್ನಿ ಬೇಕಾದರೆ) ಗುಣಗಳನ್ನು ಅವನಲ್ಲಿ ನಾವು ನಿರೀಕ್ಷಿಸಿದ್ದೆ ಪು. ನಾನೂ ಅವನೊಡನೆ 

ಸಮಭುಜನಾಗಿ, ಈ ಹಿಂದಿನಂತೆಯೇ, ದುಡಿದು ವ್ಯಾಪಾರಾಭಿವೃದ್ಧಿ ಯನ್ನು ಸಾಧಿಸುವವನಿದ್ದೆ. 
ವ್ರ 

ತ್ತಿತ್ತು. 


ಬಾಳಿಗರ ಸೇವೆ ಹಾಗೂ ಆಯ್ದ ಕೆಲವು ವಿದ್ಯಾರ್ಥಿಗಳ ಸೇವೆ ಕೂಡ ನಮಗೆ ದೊರೆಯು 
ಸ್ರ ಹೊಸ ಗುಮಾಸ್ತನಿಗೆ ಸ್ಥಳೀಯವಾಗಿ ಎಲ್ಲಿಯೂ ದೊರೆಯದಿದ್ಯ 

ವ ತ್ತು ಇತರ ಸವಲತ್ತುಗಳನ್ನು ನೀಡಿದ್ದೆವು. ಬೋನಸ್‌, ವೇಳೆ ಮೀರಿದ 
ದುಡಿಮೆಗೆ ಆಧಿಕ ಸಂಭಾವನೆ, ಸಾಲ ರೂಪದಲ್ಲಿ ಅವನಿಗೆ ಬೇಕಾಗುವ ಸಾಮಗ್ರಿಗಳು ಇವೇ 
ಮುಂತಾದ ರಿಯಾಯಿತಿಗಳನ್ನು ನಾವಾಗಿಯೇ ತಿಳಿದು ಒದಗಿಸಿದ್ದೆವು. ಅವನು ಸಂತೋಷಿಯಾಗಿ 
ಪೂರ್ಣನಿಷ್ಮೆಯಿಂದ ಈ ಸಂಘವನ್ನು ಬೆಳೆಸಬೇಕು, ಸಂಘದ ಆದರ್ಶವನ್ನು ಇನ್ನಷ್ಟು ಸಫಲ 
ಗೊಳಿಸಬೇಕು ಎಂಬುದು ನಮ್ಮ ಉದ್ದೇಶ. ಆದರೆ ತಿಂಗಳುಗಳು ಉರುಳಿದಂತೆ ಒಂದು 
ಸಂಗತಿ ಸ್ಪಷ್ಟವಾಯಿತು : ನಮ್ಮ ಗುಮಾಸ್ತನ ಒಲವು ಇದ್ದುದು “ ಅಧಿಕ ಸಂಬಳ, ಅಧಿಕ 
ಸವಲತ್ತು, ಕಡಿಮೆ ಕೆಲಸ”ದ ಕಡೆಗೆ. ತಡವಾಗಿ ಬಂದು ಬೇಗ ಹೋಗಿ ಇದ್ದಾಗ ಕೆಲಸ 
ಮಾಡದೇ ಗೊಣಗುವುದು ಇವನ ನೀತಿ ಆಯಿತು. ಕಡವಾಗಿ ಇವನು ಕೊಂಡ ಉಕ್ಕು ಪಾತ್ರೆ 
ಗಳನ್ನು ನಗದಾಗಿ ಹೊರಗೆ ಮಾರಿ ಚಲಾವಣೆಗೆ ದುಡ್ಡು ಮಾಡಿಕೊಳ್ಳುತ್ತಿದ್ದ ಎಂಬುದು ನನಗೆ 
ಗೊತ್ತಾಯಿತು. ಅತಿ ಹೆಚ್ಚು ಕೆಲಸ ಇದ್ದ ದಿವಸವೇ ಇವನು ಗೈರುಹಾಜರ್‌. ಪ್ರತಿ ದಿನ 


ಚ ು 
ಸಾಯಂಕಾಲ ನಗದು ಹಣವನ್ನು ತಾಳೆ ಮಾಡುವಾಗ ಹೊಂದಾಣಿಕೆಯೇ ಇರುತ್ತಿರಲಿಲ್ಲ-ಒಂದೊ 


ಹೆಚ್ಚು ಇಲ್ಲವೆ ಕಡಿಮೆ. ಹೆಚ್ಚು ಹಣ ಇದ್ದರೆ ಬಿಲ್‌ ಬರೆಯದೇ ವ್ಯಾಪಾರ ನಡೆದಿದೆ ಎಂದೂ 
ಕಡಿಮೆ ಹಣ ಇದ್ದರೆ ಹಣ ಸೋರಿಹೋಗಿದೆ ಎಂದೂ ಮೊದಲಿಗೆ ಹೊಳೆವ ಕಾರಣ. ಗುಮಾಸ್ತನ 
ಕುಹಕ ಮನಸ್ಸು ಇಂಥ ಸನ್ನಿವೇಶಗಳನ್ನು ಕೃತಕವಾಗಿ ನಿರ್ಮಿಸಿ ನಮ್ಮನ್ನು ಬೇಸ್ತು ಬೀಳಿಸು 


ಈ 
ವುದು ಅಸಂಭಾವ್ಯ ಏನೂ ಅಲ್ಲ. ವಸ್ತು-ಪುಟ ದಾಸ್ತಾನು ಪುಸ್ತಕ ಇಲ್ಲದ (ವಾಸ್ತವವಾಗಿ 
ಕ 


pd 


[es] 
ಯಾವದೇ ವಿಧದ ದಾಸಾನು ಪುಸ್ನಕ ಇಲದ) ನಮ್ಮ ಸಂಘದ ಬೆಲೆ ಬಾಳುವ ಪಾತ್ರೆಗಳನ 
ಜು | ಅ ರಗ ಹ್‌) ಟ್ರಾ ಈ 


- ರ 16 

ಈತ ನೇರ ಲಪಟಾಯಿಸಿದರೆ ಅದು ನನಗೆ ತಿಳಿವ ಬಗೆಯೇ ಇರಲಿಲ್ಲ “ಕದಳಿಯೊಳು ಮದದಾನೆ 

ಹೊಕ್ಕಂಥ” ಪರಿಸ್ಥಿತಿ. ನಿದ್ರಾನಾಶ ಏನೆಂದೇ ಗೊತ್ತಿರದಿದ್ದ ನನಗೆ ಈಗ ಅದರ ಅನುಭವ 
wd? 


ತಿ 


% 
ಕಟುವಾಗಿ ಆಗತೊಡಗಿತ್ತು. ನನ್ನ ಕೆಲಸ ಏನಾದರೂ ಕಡಿಮೆ ಆಯಿತೇ ? ಕೆಲಸ ಜಾಸ್ತಿ, 


ಚಿಂತೆ ಹೆಚ್ಚು, ದುಗುಡ ದುಮ್ಮಾನ ದಿನ ದಿನ ಏರಿಕೆ. ಎಲ್ಲಿ ತನಕ ? ಮಾಲಿಕ ಕೆಲಸದ ಹೊಣೆ 
br: 


ಖು 
hed 
ನೇಮಿಸುವನು. ಆದರೆ ಅವನಿಗೆ ತಿಳಿಯ 


iy 


ಸಹಕಾರದಲ್ಲಿ ಒಂದು ಪ್ರಯೋಗ ೬೧ 


ದಂತೆ ಆ ಸಹಾಯಕ ಹೊಸ ಒಂದು ಸಮಸ್ಯೆಯನ್ನು ತನ್ನೊಡನೆ ತಂದಿರುತ್ತಾನೆ. ಹೀಗಾಗಿ 
ಪರದನಿಗೆ ಈಗ ಮೊದಲಿನ ಕೆಲಸದ ಜೊತೆಗೆ ಈ ಸಮಸ್ಕಾಪರಿಹಾರದ ಚಿಂತೆಯೂ ಸೇರಿಕೊಳ್ಳು )) 
ಪುದು. ಪಾರ್ಕಿನ್ಸನ್ನನ ಈ ಸೂತ್ರದ ಪ ತ್ಯಿಕ್ಷಾನ್ವಯ ನನ್ನ ಮೇಲೆಯೇ ಆಗ ತೊಡಗಿದಾಗ 
ಸಹಜವಾಗಿ ನಾನು ಶಾಶ ತ ಪರಿಹಾರಾನೆ ಶ್ಯೇಷಣೆ ಮಾಡಲು ಹವಣಿಸಿದೆ. ಜಬರದಸ್ತು ಅನ 
ನಯವಿನಯ ನೀತಿಬೋಧನೆ ಯಾವುದೂ ಅವನನ್ನು ಸರಿ ಹಾದಿಗೆ ತ ವಿಲ್ಲ. ಸ್ವತಃ ಅವನ 
ಗುರುಗಳನ್ನೇ ನಿಂದಿಸುವ ಧಾರ್ಟ್ಯ್ಯ ಅವನದಾಗಿತ್ತು. ಈಗೀಗ ಕೆಲಸ ಮಾಡದೆ ಹೋರುವುದು, 
ಎದುರಾಡುವುದು, ಗಿರಾಕಿಗಳೊಡನೆ ಅಸಡ್ಡೆ ಯಿಂದ ವರ್ತಿಸುವುದು, ವಿನಾಕಾರಣ ಗೈರುಹಾಜ 
ರಾಗುವುದು ಎಲ್ಲವೂ ಜಾಸ್ತಿ ಆದುವು.. ಅವನನ್ನು ವಜಾಗೊಳಿಸುವುದೊಂದೇ ಶಾಶ ತೆ 
ಪರಿಹಾರ ಎಂದು ಭಾವಿಸಿ ಯುಕ್ತ ಮುಹೂರ್ತಕಾ ಗಿ ಹೊಂಚುಹಾಕುತ್ತಿದ್ದೆ. ಈ ಪೊಲೀಸ್‌... 
ಕಳ್ಳ ವ್ಯವಹಾರ ನನಗೆ ತುಂಬ ಸಂಕಟವನ್ನೂ ಕ್ಲೇಶವನ್ನೂ ಉಂಟುಮಾಡುತ್ತಿತ್ತು. ಆದರೆ 
ಎಧಿ ಬೇರೆ ಇರಲಿಲ್ಲ. 

ಒಂದು ಅಪರಾಹ್ನ. ತರಗತಿ ಪಾಠ ಮುಗಿಸಿದ ಬಳಿಕ ಎಂದಿನಂತೆ ನಾನು ಸಂಘಕ್ಕೆ 
ಬಂದು ಗಲ್ಲದಲ್ಲಿ ಕುಳಿತೆ. ಗಿರಾಕಿಗಳು ಬರುತ್ತಿದ್ದರು. ಗುಮಾಸ್ತ ಗೊಣಗುತ್ತ ಅವರಿಗೆ 
ಸಾಮಾನು ಕೊಡುತ್ತಿದ್ದ ; ನಾನು ಬಿಲ್‌ ಬರೆದು ಹಣ ಪಡೆಯುತ್ತಿದ್ದೆ. ಹೀಗೆಯೇ ಮುಂದು 
ವರಿಯುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಬಂದು “ಸರ್‌ ! ನಾನು ಇದೀಗೆ ತಾನೇ ಕೊಂಡು ಹೋದ 
ಈ ಕ್ಷಿಪ್ಪರ್‌ ಪೆನ್‌ ಬದಲು ಹೆಚ್ಚು ಕ್ರಯದ ಬೇರೆ ಒಂದು ಪೆನ್‌ ಬೇಕು” ಎಂದು ಅದನ್ನೂ 
ಅದರ ಬಿಲ್ಲನ್ನೂ ನನಗೆ ಕೊಟ್ಟ. ಬಿಲ್ಲಿನ ಮೇಲೆ ಪನ್ನಿನ ಬೆಲೆ ರೂ 4.50 ನ್ನು ಗುಮಾಸ್ತ 
ಸರಿಯಾಗಿಯೇ ಬರೆದಿದ್ದ. ಅದರ ದ್ವಿಪ್ರತಿಯನ್ನು ನಾನು ಸಹಜವಾಗಿ ತೆರೆದು ನೋಡಿದಾಗ 
ಅಲ್ಲಿ ಕಂಡದ್ದೇನು ? ಆ ಇಂಗಾಲ ಪ್ರತಿಯಲ್ಲಿ ಸ್ಪಷ್ಟವಾಗಿ ಇದ್ದದ್ದು “ಸ್ವೀಟ್ಸ್‌ 0.25.” 
ಮೂಲ ಬಿಲ್ಲನ್ನೂ ದ್ವಿಪ್ರತಿಯನ್ನೂ ಗುಮಾಸ್ತನ ಎದುರೊಡ್ಡಿದೆ, ಈ ಹಠಾತ್‌ ಆಕ್ರಮಣ 
ದಿಂದ ಶತ್ತರಿಸಿಹೋದ ಆತ ಆ ಕ್ಷಣ ದೀರ್ಥ ದಂಡ ಪ್ರಣಾಮ ಮಾಡಿ “ತಪ್ಪೂಯ್ತು, 
ತಪ್ಪಾಯ್ತು ಕ್ಷಮಿಸಬೇಕು ಸರ್‌” ಎಂದು ಅತ್ತ, ಆ ಗಳಿಗೆಯಲ್ಲಿ ನಾನು ಯಾವ ಪ್ರತಿಕ್ರಿಯೆ 
ಯನ್ನೂ ವ್ಯಕ್ತಪಡಿಸದೆ (ನನ್ನ ಸ್ವಭಾವಕ್ಕೆ ತೀರ ವಿರುದ್ಧವಾದ ವರ್ತನೆ ಇದು) ಗಿರಾಕಿಗಳೆಲ್ಲ 
ರನ್ನೂ ತೃಪ್ತಿಪಡಿಸಿ ಕಳಿಸಿದ್ದಾಯಿತು. ಅಂದಿನ ಸಂಜೆಯ ಲೆಕ್ಕ ತಪಾಸಣೆ ಮುಗಿಯಿತು. 
ರಾಮೂಲಿನಂತೆ ಹಣದಲ್ಲಿ ಖೋತಾ ಇತ್ತು. ಈ ವೇಳೆಗೆ ನನ್ನ ಮನಸ್ಸು ಪೂರ್ಣಾಹುತಿಗೆ 
. ಆದ್ದರಿಂದ ಯಾವ ಉದೆ ಟೀಗವೂ ಇಲ್ಲದೇ ಶಾಂತವಾಗಿ ಆದರೆ ಖಚಿತವಾಗಿ 


ಮಾತಾಡತೊಡಗಿದೆ. 


ಲು 


BL 


“ಮನ್ನಿಸಬೇಕು ಸರ್‌ ! ತಪ್ಪಾಯಿತು.” 
Bad ಜ್‌ ಮು ದ ಪಸೆ ಜ್ಯ ಪಿ 
ಖಚಿತ ಪುರಾವೆ ದೊರೆತದ್ದರಿಂದ ತಾನೇ ಈ ನಿಮ್ಮ ತಪ್ಪೊಪ್ಪಿಗೆ ? ನಮ್ಮ ಲೆಕ್ಕಕೆ 
ಸಿಕ್ಕದೇ ಸೋರಿಹೋದ ಪ್ರಸಂಗಗಳೆಷೊ ಹ 


ಮಾತಿಲ್ಲ. ನಾನೇ ಮುಂದುವರಿಸಿದೆ : “ಈಗೇನು ಮಾಡಬೇಕು ?” 


೬೨ ಮಾನವಿಕ ಕರ್ಣಾಟಕ 


«ಕ್ರಮಿಸಿ ಬಿಡಿ ಸರ್‌. ಮುಂದೆ ನೀವು ಹೇಳಿದ ಹಾಗೆ ವಿಧೇಯನಾಗಿ ಇರುವೆನು.” 

“ವಿಶ್ವಾಸಘಾತಕ್ಕೆ ಕ್ಷಮೆ ಇಲ್ಲ. ಈಗ ಎರಡು ಪರ್ಯಾಯಗಳನ್ನು ಸೂಚಿಸುತ್ತೇನೆ : 
ಈ ಪ್ರಸಂಗವನ್ನು ಪೊಲೀಸರಿಗೆ ಒಪ್ಪಿಸುವುದು ಒಂದು, ಮರುಮಾತಾಡದೆ ಈಗಿಂದೀಗಲೇ 
ನೀವು ರಾಜೀನಾಮೆ ಕಾಗದ ಬರೆದು ಒಪ್ಪಿಸಿ ಇಲ್ಲಿಂದ ಹೊರಟುಹೋಗುವುದು ಎರಡು. ಹೇಳಿ, 
ಏನುಮಾಡುತ್ತೀರೆಂದು?” ; 


ಅವನು ಅತ್ತ, ಗೋಗರೆದ, ಕಾಲು ಹಿಡಿದ. ಇವೆಲ್ಲ ನಾಟಕಗಳಿಗೆ ನಾನಃ ಬಗ್ಗ ಲಿಲ್ಲ, ಜಗ್ಗ 
ಲಿಲ್ಲ. ಕೊನೆಗೆ ರಾಜೀನಾಮೆ ಕಾಗದ ನಾನು ಹೇಳಿದಂತೆ ಬರೆದು ನಮ್ಮಲ್ಲಿಂದ ಬಿಡುಗಡೆಗೊಂಡು 
ತೊಲಗಿ ಹೋದ. ಹೀಗೆ ಒಂದು ದುಸ್ವಪ್ಪ ಪ್ಲ ಕರಗಿ ಹೋಯಿತು. ೬೬1 ಒಂದು ವರ್ಷದ 
ಸೇವಾವಧಿಯಲ್ಲಿ ಸೋರಿ ಹ ಸಟ ಜಾನ ಹಣ, ಮಾಲು ಎಷ್ಟು ಎಂಬುದರ ಅಂದಾಜೇ 


ನನಗೆ ಆಗಲಿಲ್ಲ. 


ಈ ಘಟನೆ ನನ್ನೆದುರು ಎರಡು ಮುಖ್ಯ ಪ್ರಶ್ನೆಗಳನ್ನು ಎತ್ತಿತು : ಅವನ ದುರ್ವರ್ತನೆ 
ವೈಯಕ್ತಿಕ ಅಪರಾಧವೆಂದು ತಿಳಿಯಬೇಕೇ ? ಅಥವಾ ಸಹಕಾರ ರಂಗದಲ್ಲಿ (ವ್ಯಾಪಕವಾಗಿ 
ಸಾರ್ವಜನಿಕ ವಲಯದಲ್ಲಿ) ಹಬ್ಬುತ್ತಿರುವ ವೈರಸ್ಸಿನ ಪ್ರತೀಕವೆಂದು ಭಾವಿಸಬೇಕೇ ? ಸಮ 
ಕಾಲೀನರು ಯಾರೂ ಇವುಗಳಿಗೆ ಉತ್ತರ ನೀಡಲಾರರು, 


ಬಹುಮುಖಿಯಾಗಿ ಸೆಳೆದೆ ಸಂಘ 


ಬುದ್ಧಿವಂತನಾದ ವಂಚಕನಿಗಿಂತಲೂ ದಡ್ಡನಾದ ಪ್ರಾಮಾಣಿಕನೇ ಲೇಸು ಎಂದು 
ತೀರ್ಮಾನಿಸಿ. ಇಂಥ ಒಬ್ಬ ನನ್ನು ಅರಸಲು "ಕರಿಯ ಕೆ ಕ್ಸೈ ಗೆ ಕುಸುಮ ಮಾಲೆಯಿತ್ತು? ಕಳಿಸಿದೆವು. 
ನಮ್ಮ ಅದೃಷ್ಟದಿಂದ ನಗುಮೊಗದ ದುಡಿಮೆಗಾರ ಪ್ರಾಮಾಣಿಕ ಬಡವನೊಬ್ಬ ದೊರೆತ. 
ಇವನಿಗೆ ಹ ಯಾವ ಮಾಹಿತಿಯೂ ಇರಲಿಲ್ಲ. ಆದರೆ ಕೆಲಸ hid ಮಾಡುವು 
ದರಲ್ಲೂ ಅತಿ ಶ್ರದ್ಧೆ ಆಸಕ್ತಿ ಗಳಿದ್ದುವು. ಇವನು ಬಂದದ್ದರಿಂದ ನಮ್ಮ ಒಳಾಡಳಿತದ ಸಮಸ್ಯೆ 
ಗಳೆಲ್ಲವೂ ಮಾಯವಾಗಿ ಹೋದು ವ. ವ್ಯಾಪಾರ ಹಾಗೂ ಗ್ರಾಹಕ ಸೇವೆ ಅತಿ ಸಿಪ್ಪವಾಗಿ 
ವರ್ಧಿಸಿದುವು. ನಮಗೆ ಐದು ರ್ಷ ವ ವೇಳೆಗೆ ಇವನನ್ನು ಮ್ಯಾನೇಜರ್‌ 
ಪದವಿಗೆ ಏರಿಸಿ ಒಬ್ಬ ಅಕೌಂಟೆಂಟನನ್ನೂ ಒಬ್ಬ ಸೇವಕನನ್ನೂ ನೇವಿಸಿದೆವು. ಹೀಗೆ ಭಾರೀ 
ಒಂದು *ಸಾಮ್ಪಾ ಜಗದ ಹಿರಿತನ ನನಗೆ ಸಹಜವಾಗಿ ಬಂದೊದಗಿತು. ಸಂಘದ ಶಾಶ್ವತ 


ಆಭಿವರ್ಧನೆಗೆ ಬೇಕಾಗುವ ಲೆಕ್ಕ ಪತ ಳನ್ನು. ವ್ಯವಸ್ಥೆ ಗೊಳಿಸುವ ದಿಶೆಯಲ್ಲಿ ದಿಟ್ಟ ಚ 


ಪ್ರದು ಈಗ ನನಗೆ ಸಾಧ್ಯವಾಯಿತು. 
ನಮ್ಮ ಅಂದಿನ ಘೋಷಣೆ ಜಾಹೀರಾತುಗಳ ಮಾದರಿ ನೋಡಿ : 
ನಿಮ್ಮ ಹಣಕ್ಕೆ ಯೋಗ್ಯವಾದ ಪ್ರತಿಫಲ ಮತ್ತು ಸೇವೆ ಬೇಕೇ ? 
ಏರುತ್ತಿರುವ ಧಾರಣೆಯನ್ನು ತೆಡೆಹಿಡಿದಿಡಲು ಬಯಸುವಿರೇ ? 
ನಿಮಗಿರುವ ದಾರಿ ಒಂದೇ : ಬನ್ನಿ ಕಾಲೇಜ್‌ ಸಂಘಕ್ಕೆ ! 
ಸಹಕಾರ ವ್ಯಾಪಾರೋದ್ಯಮದ ಮಹೋನ್ನತ ನಿದರ್ಶನಕೆ ಕ! 





ಸಹಕಾರದಲ್ಲಿ ಒಂದು ಪ್ರಯೋಗ ೬೩. 


ಓದಲು ಪುಸ್ತಕ ಬರೆಯಲು ಕಾಗದ 
ತಿನ ಲು ಬಿಸ ತ್‌ ಧರಿಸಲು ಸೆ ಸಜ್ಜಿ ರ್‌ 
ಬೇಕಾದ್ದೆಲ್ಲವ ಹರ್ಷದೊಳೀಯುವ 
ಕಾಮಧೇನುವನು ಕೇಳಲು ಬನ್ನಿ ! 


ಉದ್ದ ಅಂಥಗಳಾ ಸಾಲೇ ಸಾಲು 
ಬಣ್ಣಬಣ್ಣದಾ ಮಾಲೇ ಮಾಲು 
ಮಿರಮಿರಗುತ್ತಿಹ ಸ್ಟೀಲೇ ಸ್ಟ್ರೀಲು 
ಈ ವೈಭವವನು ನೋಡಲು ಬನ್ನಿ ! 


ಗ್ರಂಥಗಳು ಪಠ್ಯ ಹಾಗೂ ಉಪಪಠ್ಯ ಪುಸ್ತಕಗಳು, ಮಾರ್ಗದರ್ಶಿ ಪುಸ್ತಕಗಳು, 
ವಿದ್ಯಾರ್ಥಿಗಳಿಗೂ ಮುದ್ರಣಾಲಯಗಳಿಗೂ ಕಛೇರಿಗಳಿಗೂ ಬೇಕಾಗುವ ಸಮಸ್ತ ಲೇಖನ 
ಸಾಮಗ್ರಿಗಳು, ಉಕ್ಕಿನ ಪಾತ್ರೆಗಳು ಸರ್ವವಿಧವಾದ ಶೃಂಗಾರ ವಸ್ತುಗಳು, ಉಣ್ಣೆ ವಸ್ತ್ರ 
ಗಳು ಮತ್ತು ನೇಯ್ಗೆ ಗಳು ನೆ ಲಾನ್‌ ಕಾಲುಚೀಲಗಳು, ಬಿಸ ತ್‌ ಬಗೆಗಳು, ಸಕ್ಕರೆ ಜೇನು 
ಕಾಫಿಬೀಜ ಗೋಡಂಬಿ ಯಾಲಕ್ಕಿ ದ್ರಾಕ್ಷಿ ಕೇಸರಿ ತೆಂಗಿನೆಣ್ಣೆ ಎಳ್ಳೆಣ್ಣೆ ರಿಫೈನ್ಸ್‌್‌ ಆಯಿಲ್‌ 
ಮುಂತಾದ ಆಹಾರ ಪದಾರ್ಥಗಳು, ಬಹುಮಾನವೀಯಲು ಕಪು ಗಳು ಮೆಡಲುಗಳು ಷೀಲ್ಲು 
ಗಳು ಮುಂತಾದ ಆಕರ್ಷಕ ವಸ್ತುಗಳು, ಕೊಡೆಗಳು ಮಳೆಕೋಟುಗಳು ಗಂಬೂಟುಗಳು- 
ಹೀಗೆಯೇ ಬೆಳಸಬಹುದು- ಈ ತೆರನಾಗಿ ನಮ್ಮ ಸೇವೆ ವ್ಯಾಪ್ತಿ ಪಡೆದಿತ್ತು. ಸ್ಥಳಾವಕಾಶ 
ದೊರೆತಿದ್ದರೆ ವಸ್ತ್ರವಿಭಾಗವನ: ಸ ಪ್ರಾರಂಭಿಸುವ ಯೋಚನೆಯೂ ಇತ್ತು, ಕೆಲವು ಹಿತೈಷಿಗಳು 
ಮಡಿಕೇರಿ ಪೇಟೆಯಲ್ಲಿ ನಮ್ಮ ಒಂದು ಶಾಖೆಯನ್ನು ತೆರೆಯಬೇಕೆಂದು ಸೂಚಿಸಿದರು. 
ಅದು ಸಿಂಘಕೆ ೬ ಪೂರ್ಣಾವಧಿಯ ಕಾರ್ಯದರ್ಶಿ ಬರುವ ತನಕ ಯೋಚಿಸತಕ್ಕದ್ದಲ್ಲ, ಈಗಾಗಲೇ 
ಗೌರವ ಕಾರ್ಯದರ್ಶಿಯ ನಿಜವೃತ್ತಿ ಸಂಘ ಸೇವೆ, ಉಪವೃತ್ತಿ ಕಾಲೇಜು ಅಧ್ಯಾಪನ 
ಎನ್ನುವ ತಿರುಗಾಮುರುಗಾ ಪರಿಸ್ಥಿತಿ ಆಗಿದೆ ; ಇನ್ನು ಶಾಖೆಯನ್ನೇನಾದರೂ ಆರಂಭಿಸಿದರೆ 
ಆಗ ಒಂಟೆಯೇ ಡೇರೆಯ ಯಜಮಾನ ಪೂರ್ತಿ ಆಗುವುದು ಖರೆ ಎಂದು ಭಾವಿಸಿ ಈ 
ಸೂಚನೆಯನ್ನು ತಳಿ ಹಾಕಿದೆವು. 

ಕೆಲವು ವೇಳ ವಿಶೇಷ ಅನುಣ್ಞೆಗಳು ಬರುವುದಿತ್ತು--ಉದಾಹರಣೆಗೆ ಹಲವಾರು 
ಸಂಸ್ಥೆಗಳಿಗೆ ಗಾದ್ರೆಜ್‌ ಅಲ್‌ಮೈರಾಗಳು, ಸ್ಟೀಲಿನ ಪೀಠೋಪಕರಣಗಳು ಇತ್ಯಾದಿ. 
ಇಂಥವನ್ನು ಸಕಾಲದಲ್ಲಿ ಆಕರ್ಷಕ ಬೆಲೆಯಲ್ಲಿ ಒದಗಿಸಿ ಅವುಗಳ ಕೃತಜ್ಞತೆಗೆ ನಾವು ಪಾತ್ರ) 
ರಾಗಿದ್ದೆವು. ಒಮ್ಮೆ ಒಬ್ಬ ಮಿತ್ರರು “ನಮಗೆ ಹಾಲುಗರೆಯಲು ಎಮ್ಮೆ ಒದಗಿಸುವಿರಾ ?? 
ಎಂದು ಲಘು ವಿನೋದ ಮಿಶ್ರಿತವಾಗಿ ಕೇಳಿದ್ದರು. ಅವರನ್ನು ಹೆಬ್ಳಾ ಲಯ (ಕೊಡಗಿನಲ್ಲಿ ಎಮ್ಮೆ 
ಗಳಿಗೆ ಹೆಸರಾಂತ ಮಾರುಕಟ್ಟೆ) ಗಿರಾಕಿ ಮಿತ ಶ್ರ ರೊಬ್ಬರಿಗೆ ಪರಿಚಯಿಸಿ ಈ ವ್ಯವಹಾರವನ್ನು 
ಕುದುರಿಸಿದ್ದೆ ವು. ಮುಫತ್ತಾಗಿ ನೀಡಿದ ಇಂಥ ಸಲಹೆ ನೆರವುಗಳು ಅವೆಷ್ಟೊ. ನಮ್ಮ 
ಸಂಘವೆಂದರೆ ಕೇವಲ ವ್ಯಾಪಾರ ಸಂಸ್ಥೆ ಅಲ್ಲ, ಒಂದು ಸಾಮಾಜಿಕ ಕೇಂದ್ರ, ಯಾವ ವಿಷಯ 
ವನ್ನೂ ಕುರಿತು ಸಮರ್ಥ ಸಲಹೆ ಸಿಕ್ಕಬಲ್ಲ ಒಂದು ಧಿನಿಮಯ ಕೇಂದ್ರ್ರ ಎಂಬ ಭಾವನೆ ನಂಭಿಕೆ 
ಸಾರ್ವತ್ರಿಕವಾಗಿ ಬೆಳೆದುವು, 


೬೪ ಮಾನವಿಕ ಕರ್ಣಾಟಕ 


ನಮ್ಮ ಗಿರಾಕಿಗಳೀಗ ಅಖಿಳ ಪ್ರಪಂಚ ವ್ಯಾಪ್ತಿ ಪಡೆದಿದ್ದರು. ದೇಶ ವಿದೇಶಗಳಿಂದ 
ಕೊಡಗಿಗೆ ಬರುತ್ತಿದ್ದ ಪ್ರವಾಸಿಗರು ರಾಜಧಾನಿ ಮಡಿಕೇರಿಯನ್ನು ಸಂದರ್ಶಿಸುತ್ತಿದ್ದುದು 
ವಾಡಿಕೆ. ಇವರೆಲ್ಲರೂ ತಪ್ಪದೆ ಕಾಲೇಜು ಸಂಘಕ್ಕೆ ಬಂದು ಏನಿಲ್ಲೆಂದರೂ ಇಲ್ಲಿನ ಹೆಸರಾಂತ 
ಜೇನು ಯಾಲಕ್ಕಿಯನ್ನು ಕೊಂಡೊಯ್ಯುತ್ತಿದ್ದರು. ಕಾಲೇಜು ಸೊಸೈಟಿಯ ಮಾಲು ಎಂದರೆ 
ಮುಗಿಯಿತು, ಜನ ಕಣ್ಮುಚ್ಚಿ ಬೆಲೆ ವಿಚಾರ ಮರುಮಾತಾಡದೆ ತೆಗೆದುಕೊಂಡು ಹೋಗುತ್ತಿ 
ದ್ಹರು. ನಮ್ಮಲ್ಲಿ ಮಾರುತ್ತಿದ್ದ ಉಕ್ಕಿನ ಪಾತ್ರೆಗಳ ಬೆಲೆ ನೆರೆಯ ಮೈಸೂರು ಬೆಂಗಳೂರು 
ಮಂಗಳೂರುಗಳ ಪೈಪೋಟಿ ಮಾರುಕಟ್ಟೆ ಟಗಳ ಬೆಲೆಗಳಿಗಿಂತ ಎಷೊ | ಕಡಿಮೆ ಇತ್ತು. ಇನ್ನು ತೂಕ್ಕ 
ಗುಣಮಟ್ಟ, ಸೇವೆ ಮುಂತಾದವುಗಳಲ್ಲಿ ನಮ್ಮದೊಂದು ವಿಶೇಷ ದರ್ಜೆಯೇ ಆಗಿತ್ತು. 

. ಸಹಜವಾಗಿ ನಮಗೆ ಪದೇ ಪದೇ ತೀವ್ರ ಆರ್ಥಿಕ ಸಂಕಷ್ಟ ತಲೆದೋರುತ್ತಿತ್ತು. 
ಬೆಳೆಯುತ್ತಿರುವ ಪ್ರತಿಯೊಂದು ವ್ಯಾಪಾರ ವ್ಯವಸ್ಥೆಯಲ್ಲಿಯೂ ಇದು ಇದ್ದದ್ದೇ. ಬಹು 
ವರ್ಷಕಾಲ ಬ್ಯಾಂಕ್‌ ಸಾಲ ಏನನ್ನೂ ಪಡೆಯದೆ ನಿರಖು ಠೇವಣಾತಿಗಳನ್ನು ಹಿತೈಷಿಗಳಿಂದ 
ಆಹ್ವಾನಿಸಿ ಮತ್ತು ಸಗಟು ಪೂರೈಕೆದಾರರಿಗೆ ನಮ್ಮ ವಿಶ್ವಾಸವನ್ನೇ ಒತ್ತೆ ಇಟ್ಟು ಕ್ಲಿಪ್ರಾವಧಿ 
ಸಾಲದ ಮೇರೆಗೆ ಸಾಮಾನುಗಳನ್ನು ತರಿಸಿ ವ್ಯಾಪಾರ ಮಾಡುತ್ತಿದ್ದೆವು. ಎಲ್ಲಿಯೂ ಎಂದೂ 
ಮರ್ಯಾದೆ ಹೋಗುವ ಪ್ರಸಂಗ ಎದುರಾಗಲಿಲ್ಲ. ಉದಾಹರಣೆ ನೋಡಿ : ಇಂದು ಆಪರಾಹ್ನ 
2 ಗಂಟೆ ಒಳಗೆ ಬ್ಯಾಂಕಿಗೆ 2000 ರೂಪಾಯಿ ತುಂಬಲೇಬೇಕು ; ಈಗ ಬೆಳಿಗ್ಗೆ 10 ಗಂಟೆ ; 
ನಮ್ಮಲ್ಲಿ ಒಟ್ಟಾಗಿ ಇರುವುದು ಕೇವಲ 600 ರೂಪಾಯಿ ಮಾತ್ರ ; ಆದರೆ ನಿಶ್ಚಿತ 
ಮುಹೂರ್ತದ ಮೊದಲು ವ್ಯಾಪಾರ ಕುದರಿ ಅಥವಾ ಹಳೆ ಬಾಕಿ ಬಂದು ಅಥವಾ ಎರಡೂ 
ಕಾರಣಗಳಿಂದ ಬೇಕಾದ ಹಣ ಒದಗುವುದು ಖಾತ್ರಿ. ಅನೇಕ ಸಲ ನಾನು ಖಾಸಗಿ ಆಗಿ ಸಾಲ 
ಪಡೆದು ಆರ್ಥಿಕ ತೊಂದರೆಗಳನ್ನು ಪರಿಹರಿಸಿದ್ದುಂಟು. ನಮ್ಮಿಂದ ಸಾಲವಾಗಿ ಮಾಲು 
ಕೊಂಡು ಹೋದ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಶಿಸ್ತಿನಿಂದ ಸಕಾಲದಲ್ಲಿ ಹಣ 
ಮರುಪಾವತಿ ಮಾಡಿದ್ದರೆ ಇಂಥ ಪ್ರಸಂಗಗಳು ನವಂಗೆ ಎಂದೂ ಎದುರಾಗುತ್ತಿರಲಿಲ್ಲ. 
ಬಹುಶಃ ನನ್ನ ನಿರೀಕ್ಷೆ ಅತಿ ಆಯಿತೋ ಏನೋ? ಇನ್ನು ಲಾಭದ ಅಂಚನ್ನು ಎತ್ತರಿಸಿದ್ದರೆ 
ನಾವು ಎಂದೋ ಹೇರಳ ಹಣ ಕೂಡಿಡಬಹುದಿತ್ತು. ಆದರೆ ಲಾಭ ಗಳಿಸುವುದೊಂದೇ ನಮ್ಮ 
ನೀತಿ ಅಲ್ಲವಷ್ಟೆ ? ಹೀಗಾಗಿ ನಮ್ಮ ಸಂಚಿ ಸದಾ ಖಾಲಿ ; ವ್ಯಾಪಾರ ಸದಾ ಟಾಪ್‌ ಗಿಯರ್‌ ; 
ಚಿಂತೆ ಎಂದೂ ತಪ್ಪಿದ್ದಿಲ್ಲ. ಬ್ಯಾಂಕ್‌ ಸಾಲ ಸುಲಭವಾಗಿ ದೊರೆಯಲಿದ್ದು ದರಿಂದ (ವಾಸ್ತವ 
ವಾಗಿ ಸಹಕಾರೀ ಬ್ಯಾಂಕಿನಿಂದ ಪದೇ ಪದೇ ಈ ಸೌಕರ್ಯವನು ಸ ನಾವು ಪಡೆದು ಉಪಯೋಗಿಸಿ 
ಕೊಳ್ಳಬೇಕೆಂಬ ಕೋರಿಕೆ ಬರುತ್ತಿತ್ತು) ಅನಿವಾರ್ಯವಾಗಿ ಅದನ್ನು ಪಡೆದುಕೊಂಡೆವು (ಕೇವಲ 
10,000 ರೂಪಾಯಿ ಮಿತಿಯಲ್ಲಿ). “ಕಡ ಹುಟ್ಟಿ ಬಡವ ಕೆಟ್ಟ” ಎಂಬ ಗಾದೆಯ ಅರ್ಥ 
ಬೇಗನೆ ನಮಗೆ ಚೆನ್ನಾಗಿ ಮನವರಿಕೆ ಆಯಿತು : ವ್ಯವಹಾರ ಸ್ವಾತಂತ್ರ್ಯವನ್ನು ಕಡದೊಂದಿಗೆ 
ನಮ್ಮ ಅರಿವಿಲ್ಲದೆ ಕಳೆದುಕೊಂಡಿದ್ದೆ ವು. ಪರಿಣಾಮವಾಗಿ, ಮಾನಧನನಾದ ನಾನು ಮತ್ತು 
ದಿಟ್ಟ ನಿಲುವಿನ ನಮ್ಮ ಸಂಘ, ಕೆಲವು ಅಹಿತಕರ ಕಹಿಗುಳಿಗೆಗಳನ್ನು ನುಂಗಬೇಕಾಯಿತು. 
ಹೀಗಾಗಿ ಅದಷ್ಟು ಬೇಗನೆ ಈ ಸಾಲಖಾಶೆಯನ್ನು ಮುಚ್ಚಿ ಬಿಡಬೇಕೆಂದು ನಿರ್ಧರಿಸಿದೆ. ಆದರೆ 
ಸಾಲವನ್ನು ಪಡೆದಷ್ಟು ಸುಲಭ ಖಂಡಿತ ಅಲ್ಲ ಅದನ್ನು ಸಂದಾಯಿಸಿ ಮುಕ್ತನಾಗುವುದು ಎಂಬ 


ಸಹಕಾರದಲ್ಲಿ ಒಂದು ಪ್ರಯೋಗ ೬೪ 


ಸತ್ಯವೂ ಅರಿವಾಯಿತು. ಹಾಸಿಗೆಯಷ್ಟೇ ಕಾಲು ಚಾಚುವುದು, ಸ್ವಪ್ರಯತ್ನದಿಂದ ನಿಧಾನ 
ವಾಗಿ ಹಾಸಿಗೆಯನ್ನು ವಿಸ್ತರಿಸಿ ಮತ್ತೆ ಹೆಚ್ಚಿನ ಸುಖ ಪಡೆಯುವುದು..-ನಿಜವಾಗಿ ಇವೇ ಚಿರ 
ಶಾಂತಿಯ ಸೂತ್ರಗಳು. 

ಈ ಪ್ರಕಾರವಾಗಿ ನಮ್ಮ ಬಲು ಎತ್ತರದ ಬಿಗಿ ಸರಿಗೆ ಮೇಲಿನ ಸುಟಿನಡಿಗೆ ಮುಂದು 
ವರಿದಿತ 


ನಿ 


ಸರ್ಕ್‌ರೆದಿಂದ ಬಂದ ಹ್ರೇಮಪೆತ್ರ 


ನವ್ಮೂ ಕಾಲೇಜಿನ ಸಮಸ್ತ ಕಟ್ಟಡಗಳೂ, ಸಂಘದ ಕಟ್ಟಡವೂ ಸೇರಿದಂತೆ, ಸರ್ಕಾರದ 
ಕಾಮಗಾರಿ ಇಲಾಖೆಯ ಸಾುಪರ್ದೆಗೆ ಒಳಪಟ್ಟಿ ದ್ದು ವು. ಕೊಡಗು ಸರ್ಕಾರ ಇದ್ದಾಗ ಸಂಘ 
ಮತ್ತು ಕ್ಯಾಂಟೀನುಗಳಿಗಾಗಿ ಈ ಸೌಧವನ್ನು ನಿರ್ಮಿಸಿ ಒದಗಿಸಿದ್ದರು. ನಾವು ಇದನ್ನು 
ಪ್ರವೇಶಿಸುವ ವೇಳೆಗೆ ಮೈಸೂರು ಸರ್ಕಾರ ಅಧಿಕಾರ ವಹಿಸಿಕೊಂಡಿತ್ತು. ಕೆಲವು ವರ್ಷಗಳ 
ಬಳಿಕ ಮಡಿಕೇರಿಗೆ ವರ್ಗವಾಗಿ ಬಂದ ಅಸಿಸ್ಟೆಂಟ್‌ ಎಂಜಿನಿಯರ್‌ ಒಬ್ಬ ಮಾಮೂಲಿನಂತೆ 
ನಮ್ಮ ಸಂಘಕ್ಕೂ ಬಿಜಯಂಗೈದ. ತನ್ನ ಪ್ರವರವನ್ನು ಒಪ್ಪಿಸಿ ಖಾಸಗಿಯಾಗಿ ನನಗೊಂದು 
ಮನವಿ (ಎ ಹುಕುಂ) ಸಲ್ಲಿಸಿದ : ಅವನ ಬೇಡಿಕೆಯ ಸಾಮಗ್ರಿಗಳನ್ನು ನಾವು ಕಾಣಿಕೆಯಾಗಿ 
ಅವನಿಗೆ ಒಪ್ಪಿಸಬೇಕು. ಅಧಿಕಾರದ ವಿವಿಧ ಸ್ತರಗಳಿಂದ ಆಗ ಈಗ ಬರುತ್ತಿದ್ದ ಇಂಥ ಕೋರಿಕೆ 
ಗಳಿಗೆ ಮತ್ತು ಕಿರುಕುಳಗಳಿಗೆ ಎದುರಾಗಿ ನಾನು ಖಾಯಂ ಅಸ್ತ್ರವೊಂದನ್ನು ಇರಿಸಿದ್ದೆ : “ಇದು. 
ಸಾರ್ವಜನಿಕ ನ್ಯಾಸ. ನನ್ನನ್ನೂ ಒಳಗೊಂಡಂತೆ ಇಲ್ಲಿ ಯಾರಿಗೂ ಇಂಥ ಸೌಕರ್ಯ ದೊರೆಯದು. 
ದಯಮಾಡಿ ಮನ್ನಿಸಬೇಕು.” ಹೆಚ್ಚಿನ ಮಂದಿ ನನ್ನ ನಿಲುವನ್ನು ಮೆಚ್ಚಿ ಮತ್ತೆ ಎಂದೂ ಇಂಥ 
ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿರಲಿಲ್ಲ. ಆದರೆ ಈ ಅಸಿಸ್ಟೆಂಟ್‌ ಎಂಜಿನಿಯರ್‌ ಮಹೋದಯ ತನ್ನ 
ಬೇಡಿಕೆಯನ್ನು ನಾವು ಈಡೇರಿಸದಿದ್ದರೆ ಪರಿಣಾಮ ಒಳಿತಾಗಲಿಕ್ಕಿಲ್ಲ ಎಂಬುದಾಗಿ ಬೆದರಿಕೆ 


" ಹಾಕಿದ. ತಿಪ್ಪೆಗೆ ಕಲ್ಲೆಸದರೆ ರಾಡಿ ಮುಖಕ್ಕೆ ರಟ್ಟಿ ಹೇಸಿಕೆ ಮಾಡುವುದಲ್ಲದೆ ಬೇರೇನಾದರೂ 


ಆದೀತೇ ? ಹಾಗಾಗಿ ನಾನು ಸುಮ್ಮನಿದ್ದೆ. ಕೆಲವು ತಿಂಗಳುಗಳ ಅನಂತರ ನಮಗೆ ಸರ್ಕಾರದಿಂದ 
(ಕಾಮಗಾರಿ ಇಲಾಖೆಯ ಮೂಲಕ) ಒಂದು ಪ್ರೇಮಪತ್ರ) ಬಂತು. ಅದರ ಪ್ರಕಾರ ನಾವು 
ತಿಂಗಳೊಂದರ 200 ರೂಪಾಯಿಯಂತೆ ಬಾಡಿಗೆ ಪಾವತಿ ಮಾಡಬೇಕು ಮತ್ತು ಆ ಶನಕದ ಹಳೆ 
ಬಾಕಿಯನ್ನು (12000 ರೂಪಾಯಿಗಳನ್ನು ಮಿಗುತ್ತಿತ್ತು) ಒಡನೆ ಸಲ್ಲಿಸಬೇಕು ಎಂದಿತ್ತು. 
ಅಲ್ಲದೇ ಸಂಘ ಲಾಭದಾಯಕವಾಗಿ ಕೆಲಸ ಮಾಡುತ್ತಿರುವುದರಿಂದ ಈ ಮೊಬಲಗನ್ನು ಕೇಳಿ 
ರುವುದು ನ್ಯಾಯವಾಗಿಯೇ ಇದೆ ಎಂಬ ವಿವರಣೆಯೂ (ಬರೆಯ ಮೇಲೆ ಬಿಸಿನೀರಿನ ಎರೆತ) 
ಇತ್ತು. ಪ್ರಾಂಶುಪಾಲರ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ಹಾಲೆಹವಾಲೆಗಳನ್ನು ಸಲ್ಲಿಸಿದೆವು. 
ಸಾರಾಂಶ ಇಷ್ಟೇ : ಕಾಲೇಜಿನ ಈ ಸಂಘ ಗ್ರಂಥಾಲಯ, ಪ್ರಯೋಗ ಮಂದಿರ, ಕಛೇರಿ, 
ತರಗತಿ ಕೊಠಡಿಗಳಂಥ ಒಂದು ಉಪಯುಕ್ತ ಅಂಗ ; ಇದು. ಖಾಸಗಿ ಸಂಸ್ಥೆ ಅಲ್ಲ ; ವಿದ್ಯಾರ್ಥಿ 
ಗಳಿಗೆ ಸರ್ಕಾರ ಒದಗಿಸಬೇಕಾದ ಸೌಕರ್ಯವೊಂದನ್ನು ಇದು, ಸರ್ಕಾರಕ್ಕೆ ‘ಯಾವುದೇ ಆರ್ಥಿಕ 
ಭಾರ. ತಾಗದಂತೆ ಚೆನ್ನಾಗಿ ನೀಡುತ್ತಿದೆ; ನಮ್ಮ ಮುಫತ್ತು ಸೇವೆ ಹಾಗೂ ದಕ್ಷ ಆಡಳಿತೆಯ 
ಪರಿಣಾಮವಾಗಿ ಇದರಲ್ಲಿ ಲಾಭ ಉಂಟಾಗುತ್ತಿದೆ, ಅಷ್ಟೆ ; “ಲಾಭ ಬರುತ್ತಿದೆ ಆದ್ದರಿಂದ 


. ಹಮ್ಮಿಗೆ ಏನೂ ಕೊರತೆ ಇರಲಿಲ್ಲ, ಲೆಕ್ಕ ತಪಾಸಣೆ ಮಾಡುವ ಮುಖ್ಯ ಕರ್ತವ್ಯವನ್ನು ಬಿಟಿಂ 


೬೬ ಮಾನವಿಕ ಕರ್ಣಾಟಕ 


ಬಾಡಿಗೆ ಕೊಡಿ” ಎಂದರೆ ಲಾಭ ಮಾಡುವುದು ಅಪರಾಧ ಎಂಬ ಅರ್ಥ ಧ ೈನಿಸುವುದಲ್ಲ-ಇದು 
ಸರಿ ಅಲ್ಲ; ಇನ್ನು ಯಾರು ಯಾರನ್ನು ಬಾಡಿಗೆ ಕೇಳುವುದು ? ಎಡಗೈ ಬಲಗ್ಗೆ ಯನ್ನೇ Fj 
ಸರ್ಕಾರ_ಕಾಲೇಜು-ಸಂಘ ಎಲ್ಲ ಒಂದು ಅಖಂಡ ವ್ಯವಸ್ಥೆಯ ಭಿನ್ನ ಏರ್ಪಾಡುಗಳು ಮಾತ್ರ. 

ಬಾಡಿಗೆ ಹಾಗೂ ಬಾಕಿ ಪಾವತಿಗಾಗಿ ಅಸಿಸೆ ಶಂಟ್‌ ಎಂಜಿನಿಯರನ ಕೀಟಲೆ ಕೋಟಲೆ 
ದಾಂಧಲೆಗಳು ಅತಿರೇಕಕ್ಕೆ ಮುಟ್ಟಿದಾಗ ಆತನ ಮೇಲಧಿಕಾರಿ ಎಕ್ಸಿಕ್ಯೂಟಿವ್‌ ಎಂಜಿನಿಯ 
ರೊಡನೆ ನಾನು ಖುದ್ದು ಮಾತಾಡಿ ಇವನ್ನು ತಾತ್ಕಾಲಿಕವಾಗಿ ನಿವಾರಿಸಿಕೊಂಡೆ. ಕೆಲವು 
ತಿಂಗಳುಗಳ ಅನಂತರ ಸರ್ಕಾರೀ ಆಜ್ಞೆ ಪ್ರಕಟವಾಯಿತು : ಅದರ ಪ್ರಕಾರ ಎಲ್ಲ ಸರ್ಕಾರೀ 
ಕಾಲೇಜುಗಳೂ ವಿದ್ಯಾರ್ಥಿಗಳ ಉಪಯೋಗಾರ್ಥ ಮಡಿಕೇರಿ ಸರ್ಕಾರೀ ಕಾಲೇಜಿನ ಸಹಕಾರ 
ಸಂಘದ ಮಾದರಿಯಲ್ಲಿ ಸಂಘಗಳನ್ನು ಸ್ಥಾಪಿಸಬಹುದೆಂದೂ ಅವುಗಳಿಗೆ ಕಾಲೇಜಿನಲ್ಲಿ 
ಮುಫತ್ತಾಗಿ ಕೊಠಡಿ ಪೀಠೋಪಕರಣ ವಖಂತಾದವನ್ನು ಒದಗಿಸಬೇಕೆಂದೂ ಇತ್ತು. ಹೀಗೆ 
ನಮ ನ್ಯಾಯಸಮ್ಮತವಾದ ನಿಲುವು ಮತ್ತು ವಿವರಣೆ ಸಾರ್ವತ್ರಿಕವಾಗಿ ಉಪಕಾರಿ ಆದ 


ಲ್ರ 
ಒಂದು ಆಜ್ಞೆ ಗೆ ಕಾರಣವಾದುವು. 


ಆತ್ಮನಿಶ್ಲೇಷಣೆಯ ಪರ್ವಬಿಂದು 


ಸಂಘದ ವ್ಯವಹಾರದಲ್ಲಿ ನನ್ನ ಕೆಲಸವಾಗಲಿ ಹೊಣೆಗಾರಿಕೆ ಆಗಲಿ ಎಂದೂ ಕಡಿಮೆ 
ಆಗಲಿಲ್ಲ, ಆಗುವ ಲಕ್ಷಣವೂ ಇರಲಿಲ್ಲ. ಏನಿದ್ದರೂ ಏರುವುದೊಂದೇ. ನಮ್ಮೆಲ್ಲರ ಸೇವೆ 
ಯನ್ನೂ ಅದು ಸ್ವಾಹಾಕರಿಸಿ ಅಧಿಕ ಗ್ರಾಸವನ್ನು ಬೇಡುತ್ತಿತ್ತು. ಯಾವುದೋ ಗಳಿಗೆಯಲ್ಲಿ 


ಯಾವುದೋ ಭಾವನೆಯಿಂದ ಪ್ರವರ್ತಿಸಿದ ಈ ಸಂಘ ಈಗ ನನ್ನ ಸಮಸ್ತ ವ್ಯಕ್ತಿತ ವನ್ನೂ 


ಹಿಂಡಿ ಹಿಪ್ಪೆ ಮಾಡುತ್ತಿರುವಂತೆ ನನಗೆ ಅನ್ನಿಸತೊಡಗಿತು. ಇದಕ್ಕೆ ಹಲವಾರು ಬೇರೆ ಕಾರಣ 


ಗಳೂ ಇದ್ದುವು, ಅವುಗಳ ಪೈಕಿ ಮುಖ್ಯವಾದ ನಾಲ್ಕನ್ನು ಮಾತ್ರ ಇಲ್ಲಿ ಬರೆಯುತ್ತೇನೆ. 
ಒಂದನೆಯದು, ಸಹಕಾರ ಇಲಾಖೆಯ ರಂಗಿನಲ್ಲಿ ಕ್ರಮೇಣ ಆದ ಬದಲಾವಣೆ. ನಮ್ಮ 
ಸಂಘಕ್ಕೆ “ಸಹಕಾರ” ಎಂಬ ವಿಶೇಷಣ ಒದಗಿಸಿದ ಸವಲತ್ತು ಒಂದೇ ಒಂದು : ನಾವು ಆ 
ದಿನಗಳ ಕಾನೂನು ಪ್ರಕಾರ ನಮ್ಮ ಲಾಭದ ಮೇಲೆ ಆದಾಯ ತೆರಿಗೆ ಪಾವತಿಸಬೇಕಾಗಿರಲಿಲ್ಲ. 
ಇದೇನೊ ಭಾರಿ ಉಳಿತಾಯ ಆಗಿರಲಿಲ್ಲ ಕಾರಣ ನಮ್ಮ ಲಾಭಾಂಶ ಸದಾ ಬಲು ಕಡಿವೆಂ, 
ಇದರಲ್ಲೂ ಹೆಚ್ಚಿನ ಅಂಶವನ್ನು ನಾವು ಬಡ ವಿದ್ಯಾರ್ಥಿಗಳಿಗೆ ಹಂಚಿ ಬಿಡುತ್ತಿದ್ದೆ ವು. ಇತ್ತ 
ಸಹಕಾರ ಇಲಾಖೆಗೆ ನಮ್ಮ ಅಸ್ತಿತ್ವ ತುಂಬ ಹೆಸರನ್ನು ತಂದಿತ್ತು. ಸಂದರ್ಭ ಬಂದಾಗಲೆಲ್ಲ 
ಇಲಾಖೆಯ ವಕ್ತಾರರು ನಮ್ಮ ಹಿರಿಮೆಯನ್ನು ಹಾಡಿ ಹೊಗಳಿ ತಮ್ಮ ಉತ್ತಮ ಸಂಘಟನೆಯ 
ಪ್ರತೀಕವೆಂದು ಪ್ರಜಾರ ಮಾಡಲು ಹಿಂಜರಿಯುತ್ತಿರಲಿಲ್ಲ. ಹಾಗಿದ್ದರೂ ನಮ್ಮನ್ನು ಅವರು 
ನಡೆಸಿಕೊಂಡ ರೀತಿ ನಾವು ಇಲಾಖೆಯ ಒಂದು ಅಂಗ, ಅವರ ಕ ಪಾಶ್ರಯದಲ್ಲಿ ಇರುವ 
ತಾಬೆದಾರರು ಎಂಬಂತೆ. ಇದರಿಂದಾಗಿ ಇಲಾಖೆ ಸಂಘ ನಡುವೆ ಒಂದು ತರಹದ ಬಿಗುಮಾನ 
ರಂಗೇರತೊಡಗಿತು. ವಾರ್ಷಿಕ ಲೆಕ್ಕ ಪರಿಶೋಧನೆಗೆ ಬರುತ್ತಿದ್ದ ಕಿರಿ-ಮರಿ-ಹೊಸ ಇನ್ಸ್‌ ಪೆಕ್ಟರು 


ಗಳಿಗೆ ಸ್ವಂತ ಕೆಲಸದಲ್ಲಿ ಯಾವ ಅನುಭವ ಯಾ ಪ್ರಾವೀಣ್ಯ ಇಲ್ಲದಿದ್ದರೂ ಅಧಿಕಾರದ 


3 





ಹದಿ 


ಸಹಕಾರದಲ್ಲಿ ಒಂದು ಪ್ರಯೋಗ ೬೭ 


ನಾನಿಲ್ಲದಾಗ, ಮ್ಯಾನೇಜರನಿಗೆ ಅಕೌಂಟೆಂಟನಿಗೆ ಕಿರುಕುಳ ಕೊಡಲು ತೊಡಗಿದರು. ಈ ಸಲ್ಲದ 
ನಡವಳಿಕೆಯನ್ನು ವಿರೋಧಿಸಿ ನಾನವರಿಗೆ ತಿಳಿಯಹೇಳಿದ್ದು ಪಥ್ಯವಾಗಲಿಲ್ಲ. ಫಲಿತಾಂಶ 
ವಾರ್ಷಿಕ ಲೆಕ್ಕ ಪರಿಶೋಧನ ವರದಿ ಕ್ಷುದ್ರ ಲೋಪದೋಷಗಳನ್ನು ಎತ್ತಿ ಹಿಡಿಯುವ ಮತ್ತು 
ನಮ್ಮ ಕಾರ್ಯನೀತಿಯ ಮೇಲೆ ಟೀಕೆಮಾಡುವ ಭಾರಿ ಹೊತ್ತಗೆ ಆಯಿತು. ವ್ಯಾಪಾರ 
ಉದ್ದೇಶವಾಗಿರುವ ನಮ್ಮ ಸಂಘವನ್ನು ಸರ್ಕಾರದ ಯಾವುದೇ ಕಛೇರಿಯನ್ನು ತಪಾಸಿಸುವ 
ರೀತಿ ಪರಿಶೀಲಿಸತಕ್ಕದ್ದಲ್ಲ, ಬದಲು, ವಾಣಿಜ್ಯ ಲೆಕ್ಕ ಪರಿಶೋಧನೆಗೆ ಇದನ್ನು ಒಳಪಡಿಸಬೇಕು 
ಎಂದು ನಾನು ವಾದಿಸಿದೆ. ಲಕ್ಷಾಂತರ ರೂಪಾಯಿಗಳ ವ್ಯಾಪಾರ ಆಗಿ ಅಸಂಖ್ಯಾತ ಗ್ರಾಹಕರಿಗೆ 
ವಿಪುಳ ಸೇವೆ ಒದಗಿ ಮಾರುಕಟ್ಟೆಯ ಮೇಲೆ ತುಂಬ ಆರೋಗ್ಯಕರ ಪ್ರಭಾವ ಬೀರಿ ಸಾವಿರಾರು 
ರೂಪಾಯಿಗಳ ಲಾಭ ಪಡೆದು ಸಹಕಾರ ಕ್ಷೇತ್ರಕ್ಕೇ ಹೆಸರು ತಂದಿದ್ದ ನಮ್ಮ ಸಂಘದ ಲೋಪ 
ದೋಷಗಳು ಯಾವುವು ಗೊತ್ತೇ? ನಾಲ್ಕಾ ಣೆ, ಎಂಟಾಣೆ fe ಪಾವತಿ ಮಾಡಿದ್ದ ಕ್ಕೆ 
ರಶೀತಿಗಳು ಇಲ್ಲದಿರುವಿಕೆ (ಒಂದು ವರ್ಷದಲ್ಲಿ ಈ ಸಂಖ್ಯೆ 1000 ಮೀರುತ್ತ ದೆ) ; 
ಖಾಲಿ ಗೋಣಿ, ಟಿನ್‌ ಮುಂತಾದವನ್ನು ಒಟ್ಟಾಗಿ ಮೊದಲೇ ಪ ಪ್ರಕಟಿಸಿ ಸಾರ್ವಜನಿಕವಾಗಿ 
ಹರಾಜು ಹಾಕದೆ ಆಗಾಗ ಮಾರಿ ಮುಗಿಸಿದ್ದು ಗೆ 01 ಕೂಡ ಒಲ ದುಡಿದು ವ್ಯಾ ಪಾರ 
ವನ್ನು ಏರಿಸಿ ತನ್ಮೂಲಕ ಲಾಭಾಂಶವನ್ನು ವರ್ಧಿಸಿದ ನೌಕರರಿಗೆ ಆಯಾ ತಿಂಗಳೇ pad ವೇಳೆ 
ದುಡಿಮೆ ಭತ್ಯ ನೀಡಿದ್ದು ; ಗೌರವ ಕಾರ್ಯದರ್ಶಿ ಮಂಗಳೂರಿಗೋ ಮೈಸೂರಿಗೋ ಸ್ವಂತ 
ಕೆಲಸಕ್ಕಾಗಿ ಯಾ ಇತರ ಕೆಲಸಿಕ್ಕಾ ಗಿ ಹೋಗಿದ್ದಾಗ ಸಂಘದ ಕಾರ್ಯವನ್ನೂ ಮಾಡಿ ಅಷ ಗಿ 
ವೆಚ್ಚವಾದ ಕೇವಲ ಕೂಲಿ, ಲಗ್ಗೇಜು ಮೊದಲಾದ ವಾಸ್ತವ ಮೊಬಲಗನ್ನು ಮಾತ್ರೆ Me 
ಹಾಕಿದ್ದಕ್ಕೆ ಕಾರ್ಯಕಾರೀ ಮಂಡಳಿಯ ಅನುಮೋದನೆ ಪ ಪಡೆಯದಿದ್ದು ದು ಗೌರವ ಕಾರ್ಯ 
ದರ್ಶಿ ಉಪನಿಬಂಧನೆ ಪ್ರಕಾರ ಗೌರವ ಸಂಭಾವನೆ (ವಾರ್ಷಿಕವಾಗಿ ಐನೂರು ಆರುನೂರು 
ರೂಪಾಯಿಗಳನ್ನು ಇದು ಮೀರಿರಲಿಲ್ಲ) ಪಡೆದದ್ದಕ್ಕೆ (ಈ ಮೊತ್ತವನ್ನಾದರೂ ಅವನು 
ಆಗಾಗಲೇ ಅರ್ಹ ಬಡ ವಿದ್ಯಾ ರ್ಥಿಗಳಿಗೆ ಹಂಚಿಬಿಟ್ಟಿ ದ ಎಡಕ್ಕೆ ಅಲ್ಲಿಯೇ ಲಿಖಿತ ಪುರಾವೆ 
ಗಳಿದ ರೂ) ಇಲಾಖೆಯ ಹೂ ಪಡೆಯದಿದ್ದು, ಸಕ್ಸ ಮ ಸಾರ್ವಜನಿಕ ಸಂಸ್ಥೆ 
ಗಳಿಗೆ, ಉಪನಿಬಂಧನೆಗಳ ಷರತ್ತುಗಳಿಗೆ ವಿರುದ್ಧ ವಾಗಿ, ಸಾಲವಾಗಿ ಮಾಲುಗಳನ್ನು ನೀಡಿದ್ದೂ; ಕ 
ಇತ್ಯಾದಿ. ಇವೆಲ್ಲವೂ ಇಲಾಖೆಯ ದೃಷ್ಟಿ ಯಿಂದ ಸರಿಯೇ ಇರಬಹುದು, ಸಹಕಾರ ಕ್ಷೇತ್ರದ 
ಒಳಿತಿಗಾಗಿಯೇ ಇರಬಹುದು. ಆದರೆ ತ್ರ ಜೀವರಹಿತ ಶುಷ ಷ್ಠ ನಿಯಮಗಳು ನನ್ನಲ್ಲಿ ತಿರಸ್ಕಾರ 
ಭಾವನೆಯನ್ನು ಉಂಟುಮಾಡಿದುವು. ಬೆಳೆಯುತ್ತಿರುವ ಆರೋಗ್ಯವಂತ ಉಪಕಾರೀ ಪ್ರಾಣಿಗೆ 
ಅದರ ಒಳಿತಿಗಾಗಿಯೇ ತೊಡಿಸುವ ಸಂಕೋಲೆಗಳಿವು ಎಂದು ಹ ಭಾವಿಸಿದೆ. ಇನ್ಸ್‌ ಪೆಕ್ಟ ರರ 
ಪ್ರಟಗಟ ಲೆ ದೋಷಯಾದಿಗೆ ನಾನು ಒಂದೇ ಒಂದು ಸಮಜಾಯಿಸಿಕೆ ನೀಡುತ್ತಿದ್ದೆ : ಪ ಪ್ರಸಕ್ತ 
ವಾ $ಪಾರ-ಸಿಬ್ಬ ಂದಿ ನಿಷ್ಟತ್ತಿಯಲ್ಲಿ ಇದು ಅನಿವಾರ್ಯ ; ಮುಂದೆ ನೌಕರರ ಸಂಖ್ಯೆಯನ್ನು ಏರಿಸಿ 
ದಾಗ ಇದನ್ನು ಗಮನಿಸಲಾಗುವುದು.: ಸಹಜವಾಗಿ ನನ್ನ ಧೋರಣೆ ಇಲಾಖೆಗೆ ಹಿಡಿಸಲಿಲ್ಲ. 


ಎರಡನೆಯದು, ಪ್ರಾಂಶುಪಾಲರೊಬ್ಬರ ಅನುಚಿತ ವರ್ತನೆ. ಅವರು ಕಾಲೇಜಿಗೆ ವರ್ಗ 
ವಾಗಿ ಬಂದು ಅಧಿಕಾರ ವಹಿಸಿಕೊಂಡ ತರುಣದಲ್ಲಿ ನನ್ನನ್ನು ಕರೆದು ಸಂಘದ ವಿಚಾರ ಆತ್ಮೀಯ 
ವಾಗಿ ಮಾತಾಡಿ ವಿವರಗಳನ್ನು ಕೇಳಿ ತಿಳಿದುಕೊಂಡರು, ಮತ್ತೆ ನಾಲ್ಕು ದಿವಸಗಳ ಬಳಿಕ 


೬೮ ಮಾನವಿಕ ಕರ್ಣಾಟಕ 


ಪುನಃ ನನ್ನನ್ನು ಬರಹೇಳಿ ಕಳಿಸಿ ಮಾತು ಆರಂಭಿಸಿದರು : "ಸಂಘದಲ್ಲಿ ಹಣಕಾಸಿನ ವಹಿವಾಟು 
ಹೇಗೆ ?? 

“ಸದಾ ಮುಗ್ಗಟ್ಟು. ಆದರೆ ಆ ಕಾರಣದಿಂದ ವ್ಯಾಪಾರ ಎಂದೂ ಕುಂಠಿತವಾಗಲಿಲ್ಲ.” 

“ಅದಲ್ಲ ನಾನು ಕೇಳಿದ್ದು. ದಿನ ದಿನ ನಗದು ಸಂಗ್ರಹದ ವಿಲೇವಾರಿ ಏರ್ಪಾಡು 
ಏನು?” 

“ನೇರ ಬ್ಯಾಂಕಿಗೆ ಜಮೆ ಆಗುತ್ತದೆ. ಪಾವತಿಗಳೆಲ್ಲವೂ ಹೆಚ್ಚಾಗಿ ಚೆಕ್‌ ಮೂಲಕವೇ. 
ಈ ಎಲ್ಲ ಕ್ರಿಯೆಗಳೂ ಖುದ್ದು ನನ್ನ ನಿರ್ದೇಶನದಲ್ಲಿಯೇ ನಡೆಯುತ್ತವೆ.” 

“ಅದು ಸರಿ. ಹಾಗಾದರೆ ಅಧ್ಯಕ್ಷನಾಗಿ ನನ್ನ ಹೊಣೆಗಾರಿಕೆ ಏನು ?” 

“ಅದು ಉಪನಿಬಂಧನೆಗಳಲ್ಲಿ ಸ್ಪಷ್ಟವಾಗಿ ಇದೆ. ಮುಖ್ಯವಾಗಿ ಗೌರವಕಾರ್ಯದರ್ಶಿ 
ಯನ್ನು ನಾಮಕರಿಸುವುದು ನಿಮ್ಮ ಖುಷಿ. ಮತ್ತೆ ಆತ ಹದ್ದು ಮೀರಿ ಹೋಗದಂತೆ ಉಸ್ತು 
ವಾರಿ ವಹಿಸುವುದು ಇತ್ಯಾದಿ.” | 
"ಸಾಗೋ ? ಈಗ ಅಧ್ಯಕ್ಷನಾಗಿರುವ ನನಗೆ ಸಂಘದಿಂದ ಒಂದೈನೂರು ರೂಪಾಯಿ 
ಬೇಕಲ್ಲ ?” | 

“ನಮ್ಮದು ಹಣ ಲೇವಾದೇವಿ ಸಂಘ ಅಲ್ಲ, ವ್ಯಾಪಾರ ಸಂಘ. ಇಲ್ಲಿ ಅಂಥ ಏರ್ಪಾಡು 
ಇಲ್ಲ, 

“ಆದರೆ ಅಧ್ಯಕ್ಷನಾದ ನಾನು ಅಪ್ಪಣೆ ಮಾಡಿದರೆ ?” 

“ಇದೇ ಮಾತನ್ನು ಆ ಕಾಗದದ ಮೇಲೆ ಷರಾ ಬರೆದು ತಮಗೆ ಒಪ್ಪಿಸುವುದೊಂದೇ ನನೆ 
ಗಿರುವ ಹಾದಿ.” 

ಮಾತು ಮುಂದುವರಿಯಲಿಲ್ಲ. ಮತ್ತೆ ಕೆಲವು ದಿವಸಗಳ ಬಳಿಕ ನನಗೊಂದು ಸಂಗತಿ 
ತಿಳಿಯಿತು : ಅವರು ಹಲವಾರು. ಮಂದಿ ಅಧ್ಯಾಪಕರನ್ನು ತಮ್ಮ ಕೊಠಡಿಗೆ ಕರೆಸಿ ಗೌರವ 
ಕಾರ್ಯದರ್ಶಿತ್ವವನ್ನು ಅವರಿಗೆ ಕಟ್ಟಲು ಸೂಚಿಸಿದ್ದರಂತೆ ; ಆದರೆ ಪ್ರತಿಯೊಬ್ಬರೂ ಈ 
ಹೊಣೆಗಾರಿಕೆಯನ್ನು ಎರಡನೆಯ ಯೋಚನೆ ಇಲ್ಲದೇ ನಿರಾಕರಿಸಿದ್ದರಂತೆ ; ಕೆಲವರಂತೂ 
ಭಾವಾವಿಷ್ಟರಾಗಿ ನನ್ನ ಗುಣಗಾನ ಮಾಡಿದ್ದರಂತೆ. 

ಪ್ರಾಂಶುಪಾಲರ ಕೊಠಡಿಗೆ ಹೋದೆ : "ಈ ಗೌರವ ಕಾರ್ಯದರ್ಶಿತ್ವ ನಾನು ಬಯಸಿ 
ಬಂದದ್ದಲ್ಲ, ವಿಶ್ವಾಸದಿಂದ ಬಿದ್ದ ಮಾಲೆ. ವಿಶ್ವಾಸ ಕೆಟ್ಟಾಗ ಮಾಲೆ ಉರುಳಾಗುವುದು ಸರಿ 
ಆಪ್ಟೆ. ನನ್ನನ್ನು ಈ ಹೊಣೆಗಾರಿಕೆಯಿಂದ ಒಡನೆ ಬಿಡುಗಡೆ ಮಾಡಿ.” 

ಇಂಥ ಒಂದು ಸನ್ನಿವೇಶದ ತೀವ್ರತೆಯನ್ನು ಅರ್ಥಮಾಡಿಕೊಳ್ಳಬಲ್ಲ ಸಂವೇದನೆಯೇ 
ಅವರ ಬರಡು ಬುದ್ದಿಗೆ ಇರಲಿಲ್ಲ. ಯಾವ ಪ್ರತಿಕ್ರಿಯೆಯೂ ಅವರಿಂದ ಪ್ರಕಟವಾಗಲಿಲ್ಲ, 
ನಾನೇ ಭಂಡನಾಗಿ ಅಲ್ಲಿಂದ ಹೊರಟೆ. ಯಥಾಸ್ಥಿತಿ ಮುಂದುವರಿಯಿತು. ಆದರೆ ಈ ಶೀಂತ್ರಿ 
ಪ್ರಾಂಶುಪಾಲ ಎಂದಾದರೂ ನನ್ನನ್ನು ಕಂಬಿ ತಪ್ಪಿಸುವುದು ಕಟ್ಟಿಟ್ಟದ್ದೇ ಎಂಬ ಹೊಸ ಅರಿವು 
ಮೂಡಿತು. ಇದು ಸಂಘದ ಆರೋಗ್ಯದ ದೃಷ್ಟಿಯಿಂದ ಅಪೇಕ್ಷಣೀಯವಾಗಿರಲಿಲ್ಲ. : 

ಮೂರನೆಯದು, ಕಾಲೇಜಿನ ಹವೆ ಕ್ರಮೇಣ ಬಿಗಡಾಯಿಸಿತು. ವಿದ್ಯಾರ್ಥಿಗಳ ಸಂಖ್ಯೆ 
ಏರುತ್ತಿದ್ದಂತೆ ಸಹಜವಾಗಿ ಅವರಲ್ಲಿ ಆಗೀಗ ಹಲವು ನಿಷೇಧಾತ್ಮಕ ಪ್ರವ್ಕ ತ್ರಿಗಳು ತಲೆದೋರು 





ಸಹಕಾರದಲ್ಲಿ ಒಂದು ಪ್ರಯೋಗ ೬೯ 


ಅವೆ, 


ತ್ತಿದ್ದು ವು. ಇವು ಮುಷ್ಕರಗಳ ರೂಪದಲ್ಲಿ, ಕೆಲವು ಅಧ್ಯಾಪಕರ ವಿರುದ್ದ ಸಂಪಿನ ರೂಪದಲಿ 


ು ೧೨ 
ಸಾಮೂಹಿಕವಾಗಿ ಅತಿರೇಕ ವರ್ತನೆಯ ರೂಪದಲ್ಲಿ ಮುಂತಾಗಿ ಪ್ರಕಟವಾಗುತ್ತಿದ್ದು ಪು. 
ಅಧಿಕಾರದ ಎರುದ್ದ ವಿನಾ ಕಾರಣ ಬಂದೇಳುವುದು ಪ್ರಗತಿಯ ಲಕ್ಷಣ ಎಂದು ಹಲಮಂದಿ 


2 

ವಿದ್ಯಾರ್ಥಿಗಳು ತಪ್ಪಾಗಿ ತಿಳಿದಿದ್ದರು ಎಂದು ಅನಿಸುತ್ತಿತ್ತು. ಇಂಥ ಒಂದು ಸಂದರ್ಭದ 
ಕೆನಮ್ಮ ಸಂಘ (ಅವರದು ಕೂಡ) ಇವರ ವಕ್ರದೃಷ್ಟಿಗೆ ಎದುರಾಯಿತು. ಸಂಘದ ಚಟುವ 
ಗಳನ್ನು ಚರ್ಚಿಸಲು ವಿಶೇಷ ಮಹಾಸಭೆಯೊಂದನ್ನು ಕರೆಯಬೇಕು ಎಂಬ ಲಿಖಿತ ಮತ್ತು 
ಸಾಕಷ್ಟು ಮಂದಿ ವಿದ್ಯಾರ್ಥಿ ಸದಸ್ಯರ ರುಜು ಪಡೆದ ಮನೆವಿಯನು ಸ ಅವರು ಸಂಘದ ಅಧ್ಯಕ್ಷ 
ರಾದ ಪ್ರಾಂಶುಪಾಲರಿಗೆ ಸಲ್ಲಿಸಿದರು. ಅವರಿದನ್ನು ಅಭಿಪಾ )ಿಯಕ್ಕಾಗಿ ನನ್ನಲ್ಲಿಗೆ ಕಳಿಸಿದರು. 
ಸ್ಪಷ್ಟ ವಿಷಯವನ್ನು ನಮೂದಿಸದೇ ಕೇವಲ ಕುಹ ಉದ್ದೇಶದಿಂದ ಪ್ರಭಾವಿತವಾದ ಈ 
ಮನವಿಯನ್ನು ತಿರಸ್ಕರಿಸುವುದೊಂದೇ ಸರಿಯಾದ ಕ್ರಮ ಎಂಬುದಾಗಿ ನನ್ನ ಮಿತ್ರರು 
ಅನೇಕರು ಬೋಧನೆ ನೀಡಿದರು. ನಾನು ಪ್ರಾಂಶುಪಾಲರ ಕೊಠಡಿಗೆ ಹೋಗಿ ವಿಶೇಷ ಮಹಾ 


25 


ಸಭೆಯ ದಿನವನ್ನು ಆಗಿಂದಾಗಲೇ ಗೊತ್ತುಪಡಿಸಿ ಯಾವುದೇ ವಿಧವಾದ ಚರ್ಚೆಗೂ ಸಂಘ ಸಿದ್ಧ 
ವಾಗಿದೆ ಎಂಬುದಾಗಿ ಪ್ರಕಟಪಡಿಸಿದೆ. ಬಹುಶಃ ಈ ನಿಲುವು ರುಜುಗಾರರಲ್ಲಿ ಹಲಮಂದಿಗೆ 
ಅನಿರೀಕ್ಷಿತವಾಗಿದ್ದಿ ರಬೇಕು. ಅವರೆಲ್ಲರೂ ನನಗೆ ಪರಿಚಿತರೇ, ಹೆಚ್ಚಿನವರು ಹೇಗೂ ನನ್ನ 
ವಿದ್ಯಾರ್ಥಿಗಳೇ, ಅವರು ಬಿಡಿಬಿಡಿಯಾಗಿ ಬಂದು ನನ ನು ಕಂಡು ತಾವು ತಿಳಿಯದೇ ಮಾಡಿದ 
ತಪ್ಪನ್ನು ನಾನು ಮನ್ನಿಸಬೇಕೆಂದು ಕೋರಿದರು. “ಹೇಗೂ ಸಭೆ ಏರ್ಪಡಿಸಿ ಆಗಿದೆ. ಅಲ್ಲಿಗೆ 
ಖಂಡಿತ ಬನ್ನಿ. ಬಂದು ನಿಮ್ಮ ಹೊಗಳಿಕೆ ತೆಗಳಿಕೆ ಎಲ್ಲವನ್ನೂ ಸಕಾರಣವಾಗಿ ಮಂಡಿಸಿ, 
ಪ್ರಾಮಾಣಿಕತೆಗೆ ಚ್ಯುತಿ ಬರದಿರಲಿ” ಎಂದು ಅವರನ್ನು ಕಳಿಸಿದೆ. 


ಈ 
ಸ 


ಭೆ ಸೇರಿತು. ಪ್ರಾಂಶುಪಾಲರೇ ಅಧ್ಯಕ್ಷರು. ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಸೇರಿ 
ದ್ದರು, ಪ್ರಾಸ್ತಾವಿಕ ಮಾತು ಮುಗಿದ ಬಳಿಕ ಮನವಿದಾರರ ಮುಂದಾಳಿಗೆ ಮಾತಾಡಲ್ಯ 
ಎಡೆ ಮಾಡಿಕೊಟ್ಟೆ ವು. ಅವನು ಭಾರೀ ಕಡತಗಳನ್ನು ಹೊತ್ತು ತಂದಿದ್ದು ದನ್ನು ನೋಡಿದ್ದೆ 
ತಯಾರಿಸಿದ್ದು ಏನನ್ನೋ ಆದರೆ ಅಲ್ಲಿ ಒದರಿದ್ದರ ಸಾರಾಂಶವಿಷ್ಟು : “ನಮ್ಮ ಹೆಮ್ಮೆಯ 
ಸಂಘ ಎಂದರೆ ನಮ್ಮ ಅಭಿಮಾನದ ಗೌರವ ಕಾರ್ಯದರ್ಶಿಯವರ ದುಡಿಮೆಯ ಫಲ. ಇವರಿಲ್ಲ 
ದಿದ್ದರೆ ಇದು ಎಂದೋ ಹೇಳಹೆಸರಿಲ್ಲದೇ ಹೋಗುತ್ತಿತ್ತು.” ಈ ಧಾಟಿಯಲ್ಲಿ ಮುಂದುವರಿಸಿ 
"ಮಗ ನಮ್ಮ ಬೇಡಿಕೆಗಳು ಬಲು ಸಾಮಾನ್ಯವಾದವು. ಅವನ್ನು ತಾವು ಈಡೇರಿಸಿದರೆ ತುಂಬ 
ಉಪಕೃತರಾಗುವೆವು. ಒಂದನೆಯದು, ಮಹಾಸಭೆಯಲ್ಲಿ ಸದಸ್ಯರೆಲ್ಲರಿಗೂ ಉಪಾಹಾರದ 
ಏರ್ಪಾಡಾಗಬೇಕು. ಎರಡನೆಯದು, ವಿದ್ಯಾರ್ಥಿ ಸದಸ್ಯರಿಗೆ ಮಾಲುಗಳನ್ನು ಕಡವಾಗಿ ಕೊಡ 
ಬೇಕು. ಮೂರನೆಯದು, 


ನ 
ಆಯ್ದು ತೆಗೆದುಕೊಳ್ಳುವ ವ್ಯ 


೨ 


C8 


ಇವೇ ಸಂಘದ ಒಳಹೊಕ್ಕು ಬೇಕಾದ ಸಾಮಗ್ರಿಗಳನ್ನು ನೋಡಿ 
ವಸ್ಥೆ ಆಗಬೇಕು” ಎಂಬುದಾಗಿ ಮುಗಿಸಿದ. ಅಪಸ್ಥರ ಎಲ್ಲೂ 
f ೦ 


ಬರಲಿಲ್ಲ. ಅಷ್ಟೇ ಅಲ್ಲ-ನನ್ನ ಕೊರಳಿಗೆ ಒಂದು ಹೂ ಹಾರ ತೊಡಿಸಿಯೂ ಬಿಟ, ! 


ಟಿ 
ಇಂಥ ಶಿಪ್ಪರ್ಲಾಗವನ್ನು ಕಲ್ಪನೆಯಲ್ಲಿಯೂ ನಿರೀಕ್ಷಿಸದಿದ್ದ ನನಗೆ ಆ ಗಳಿಗೆ ಏನು 


ಹೇಳಬೇಕೆಂಬುದು ತಿಳಿಯಲಿಲ್ಲ. ವಿದ್ಯಾರ್ಥಿಗಳನ್ನು ಹೊಗಳಿ ಅವರ ಬೆಂಬಲವೇ ಸಂಘದ ನಿಜ 
ವಾದ ತ್ರಾಣ ಎಂಬುದಾಗಿ ನುಡಿದು ಹೊರಬಂದೆ, 


೭೦ | ಮಾನವಿಕ ಕರ್ಣಾಟಕ 


ಅದರೆ ಈ ಘಟನೆ ಒಟ್ಟಾಗಿ ನನ್ನಲ್ಲಿ ಒಂದು ವಿಧದ ಸಾತ್ತಿ ಎಕ ರೋಷವನ್ನು ಉಂಟು 
ಮಾಡಿತ್ತು. ಸಾರ್ವಜನಿಕ ಬಿಟ್ಟಿ ಸೇವೆಯಲ್ಲಿ ಹೊಗಳಿಕೆ ನನಗೆ ಬೇಕಿರಲಿಲ. ಆದರೆ ನನ್ನ ಪ್ರಾಮಾ 
ಣಿಕತೆಯನ್ನು ಪ್ರಶ್ನಿಸುವಂಥ ಕೋ! "ಅವೇನು ಮಹಾ! ಸತ್ಯಹರಿಶ್ಕ ಕಂದ್ರನಿಗೂ ತಪ್ಪಿ 

ಏವನು ಅವುಗಳಿಂದ ವಿಮುಕ್ತನಾಗಿರಲಿಲ್ಲ” ಎಂಬ ನಿರ್ಲಕ್ಷ ಕೃಭಾವದಿಂದ ಸ್ವೀಕರಿ 


ಎದು 


ಸಿ ತಪ್ರಜ್ಜತ್ಸ ನನಗೆ ಖಂಡಿತ ಇರಲಿಲ್ಲ. 


ನಾಲ್ಕನೆಯದು, ಕಡ ಪಡೆದ ಒಡನಾಡಿಗಳಿಂದ ಬಿದ್ದ ಒದೆ. ಕಾಲೇಜಿನ ಸಮಸ್ತ 
ನೌಕರರಿಗೂ ( ಇವರೆಲ್ಲರೂ ನನ್ನ ಸಹೋದ್ಯೋಗಿಗಳೇ ತಾನೇ) ಮಾಲುಗಳನ್ನು ಸಾಲವಾಗಿ 
ಕೊಟ್ಟು ಸಂಬಳದ ದಿನದಂದು ಪೂರ್ತಿ ಮೊಬಲಗನ್ನು ಪಡೆಯುವ ಸವಲತ್ತನ್ನು ಸಂಘದಲ್ಲಿ 
ಒದಗಿಸಿದ್ದೆ ವು. ವರ್ಷಗಳು ಉರುಳಿದಂತೆ ಸತ ದ ಒಂದು ಹೊಸ ಮುಖ ಗೋಚರವಾಯಿತು. 
ಬಹುಮಂದಿ ಸಂಭಾವಿತರಿಗೆ “ಸಾಲವನ SR ಕೊಂಬಾಗ” ಇದ್ದ ಹಾಲೋಗರ ತಿಂದ ಮುಖ 
ಅದನ್ನು ಮರುಪಾವತಿ ಮಾಡುವಾಗ ಇರಲಿಲ್ಲ. ಇಂಥವರು ಮೇರೆ ಮೀರಿ ಸಾಮಾನುಗಳನ್ನು 
ಸಾಲವಾಗಿ ಕೊಂಡು ನಮ್ಮ ಆರ್ಥಿಕತೆಗೆ ಮುಳುವಾಗಿ ಪರಿಣಮಿಸಿದರು. ಸಂಘದ ನೌಕರರು 
ಹೋಗಿ ಹಣ ಕೇಳಿದರೆ ಇವರಿಗೆ ಅಪಮಾನ. ತಾವೇ ಪಾವತಿ ಮಾಡರು. ಖುದ್ದು ನಾನೇ 
ಹೋದಾಗ ನುಣಂಚಿಕೊಳ್ಳುವ ಉತ್ತರ. ಇನ್ನು ಮುಂದೆ ಸಾಲ ಕೊಡುವುದಿಲ್ಲ ಎಂದರೆ ಜಗಳ. 
ಸದಾ ತೀರ್ಥಕ್ಷೇತ್ರ ಸಂಚಾರನಿರತನೂ ಭಗವದ್ಭಕ್ತನೂ ಆದ ಒಬ್ಬ ಸಹೋದ್ಯೋಗಿ ಮಿತ್ರ) 
ನಂತೂ ನನ್ನ ಮೇಲೆ ಕೈಮಿಲಾಯಿಸಲು ಮೇಲೆದ್ದು ಬಂದ. ಅವನನ್ನು ತಡೆದು ಎರಡು 
ಇಕ್ಕಡಿಸುವ ದೈಹಿಕ ಚ ನನಗಿದ್ದರೂ ಇಂಥ ಒಂದು ದೃಶ್ಯ ಕಾಲೇಜಿನ ಹೆಸರನ್ನು 
(ಮತ್ತು ವೈಯಕ್ತಿಕವಾಗಿ ನಮ್ಮಿಬ್ಬರ ಹೆಸರುಗಳನ್ನು ಕೂಡ) ಮಸಿ ಮಾಡದಿರದು ಎಂಬು 
ದರ ಅರಿವಾಗಿ ನಾನು ಆ ಸ್ಥಳದಿಂದ ಓಡಿಹೋದೆ. “ಶುದ್ಧ ಹೇಡಿ, ಅಯೋಗ್ಯ” ಎಂದು 


ಕೂಡ ಆತನಿಂದ ಬಿರುದುಗಳನ್ನು ' ಪಡೆದೆ, 


ಆತ್ಮ ಶೋಧನೆ 


ಮೇಲೆ ನಮೂದಿಸಿದ ಘಟನೆಗಳು ಮತ್ತು ಇತರ ಅಸಂಖ್ಯಾತ ಕೀಟಲೆಗಳು ನಾನಂ 
ಏಕಾಂಗಿ ಆಗಿರುವಾಗ ನನ್ನ ಮನಶ್ಶಾಂತಿಯನ್ನು ಕದಡುವ ಹಿರಿಮಟ್ಟ ಕ್ಕೆ ಐದಿದ್ದು ವು. ಅತಿ 
ವ್ಯಾಪಾರದ (ಅತಿ ಯಶಸ್ಸಿನ ಕೂಡ) ಪರಿಣಾಮವಾಗಿ “ನೆತ್ತಿಗೇರಿದ್ದ ಪಿತ್ತ''ವಿಳಿದು ವಾಸ್ತ 
ವಾಂಶವನ್ನು ನಾನು ನಿರಪೇಕ್ಷವಾಗಿ ಪರಿಶೀಲಿಸುವುದು ಅನಿವಾರ್ಯವಾಯಿತು ಟ್‌ 

ಮನಸ್ಸಾಕ್ಷಿ : ಗಣಿತಾಧ್ಯಪ ಕನಾದ ನೀನು ಸ ಎಕ್ನೇತ್ರ್ರದಲ್ಲಿ ಸಾ ಸಾಧಿಸಿದ್ದೆ ೇೀನ 
ನಾನು : ಪಾಠ ಪ ವಚನಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದ್ದು ಬತತ 

ಮ : ವ್ಯಾಪಾರ ಕ್ಷೇತ್ರದಲ್ಲಿ ಊರನ್ನು ಉದ್ದರಿಸಲು ವಿನಿಯೋಗಿಸಿದ ಶ್ರಮ ವೇಳೆ 
ಗಳಲ್ಲಿ ಸ್ವಲ್ಪಾಂ ಂಶವನ್ಮಾದರೂ ನೀನು ಗಣಿತಾಧ್ಯ ಯನ ಕೂ ವೀಸಲಿಟ್ಟ ದ್ದರೆ ಜಿದ್ದಿ 

ಮೇಲೆರಬಹುದಿತ್ತಲ್ಲ ? | 


ನಾ: ಗೊತ್ತಿಲ್ಲ. ಆ ಅವಕಾಶವೇ ಒದಗಲಿಲ್ಲಎಲ್ಲ. 
£2 





ಸಹಕಾರದಲ್ಲಿ ಒಂದು ಪ್ರಯೋಗ ೭೧ 


ಮ : ಅವಕಾಶ ಎಂದೂ ತಾನಾಗಿಯೇ ಬರದು. ಅದನ್ನು ಪ್ರಯತ್ನಪೂರ್ವಕವಾಗಿ 
ದೊರಕಿಸಿಕೊಳ ಬೇಕು ಎಂಬುದು ನಿನಗೆ ತಿಳಿಯದ್ದೇ ? 
ಾ : ಹೌದು, ತಿಳಿದಿದೆ, 
ಮ : ಹಾಗಾದರೆ ನೀನು ತಾರುಣ್ಯದ ಈ ಎಂಟು ವರ್ಷಗಳನ್ನು ವೃಥಾ ಪೋಲು 
ಮಾಡಿದೆಯಲ್ಲ? 


© 


ಲ 


ನಾ : ಆದರೆ ಸಂಘದಲ್ಲಿ ನಾನು ಯಶಸ್ಸನು ಸ ಗಳಿಸಿದೆನಲ್ಲ ? 

ಮ : ಅದು ಬರಿ ಭ್ರಮೆ. ಗಣಿತಾಧ್ಯಾಪಕನಾಗಿ ನೀನು ಗಣಿತ ಚಿಂತನೆ ಮುಂದುವರಿಸೆ 
ಲಿಲ್ಲ... ಸಂಸಾರವಂದಿಗನಾಗಿ ಮನೆಮಂದಿಯನ್ನು ಗಮನಿಸಲಿಲ್ಲ. ಊರಿಗೆ ಕೊಡೆ ಹಿಡಿದೆನೆಂಬ 
ಹಮ್ಮು ಮಾತ್ರ ನಿನ್ನದು. ಹೋಗಲಿ. ಈ ಸಂಸ್ಥೆ ನಿನ್ನ ಅನಂತರ ಉಳಿದೀತೆಂದು ನಂಬಿ 
ದ್ದೀಯಾ ? | | 

ನಾ : ಆ ಗೊಡವೆ ನನ್ನದಲ್ಲ. ನಾನು ಅನಿವಾರ್ಯ ಎಂದು ಯಾವ ಹೊತ್ತಿ 
ಭಾವಿಸುವ ಮೂರ್ಪಿ ನಾನಲ್ಲ. ಆದರೆ ಈ ತನಕ ನಾನು ಮಾಡಿರುವ ಗಾ ಹಕ ಸೇವೆ, ಹಲ 
ವಾರು ಮಂದಿಗೆ ಉದ್ಯೋಗಾವಕಾಶವನ್ನು ಒದಗಿಸಿದ್ದು, ಈ ಮಾರುಕಟ್ಟೆಯಲ್ಲಿ ನಮ ಸಂಸ್ಥೆ 
ಒಂದು ಪ್ರಭಾವೀ ಕೇಂದ್ರವಾಗಿ ಉಳಿದಿರುವುದು ಎಲ್ಲವೂ ವ್ಯರ್ಥವೆ 9 ಸುಳಿ ಕ ? 

ಮ : ಅದು ಯಾವುದನ್ನೂ. ಕಡೆಗಣಿಸುವಂತಿಲ್ಲ. ಆದರೆ ಅದರಿಂದ ನಿನ್ನ ಉದ 
ಆಗಲಿಲ್ಲ. 

ನಾ ; ನನ್ನ ಉದ್ಧಾರ ಅಂದರೇನು ? 

ಮ : ನಿನ್ನ ಕ್ಷೇತ್ರದಲ್ಲಿ ನಿನ್ನ ವೃತ್ತಿಯಲ್ಲಿ ಅತ್ಯುನ್ನತ ಶಿಖರ ಏರಲು ಪ್ರಯತ್ನಿಸುವು 
ದೂಂದೇ ನಿನ್ನ ಉದ್ಧಾರದ ಮಾರ್ಗ. ಮಿಕ್ಕದ್ದೆಲ್ಲ ಒಂದು ವಿಧವಾದ ಕರ್ತವ್ಯ ಪರಾಜ್ಮುಖತೆ, 
ಕಠಿನ ಕರ್ತವ್ಯದಿಂದ ಪಲಾಯನಮಾಡುವ ತಂತ್ರ, ಭಾನಗಡಿ ಮನಸ್ಸಿ ನ ದೊಂಬರಾಟಗಳು 
ಮಾತ್ರ, 

ನನ್ನ ಮನಸ್ಸಾಕ್ಷಿ ಮುಂಜಾನೆಯ ಮೂರು ಗಂಟೆಯ ನೀರವತೆಯಲ್ಲಿ ನನ್ನನ್ನು ಬಡಿ 
ದಬ್ಬಿಸಿ ತಿವಿದು ಕೇಳುತ್ತಿದ್ದ ಈ ಪ್ರಶ್ನೆಗಳನ್ನು ಎದುರಿಸಲು ನಾನು ಅಸಮರ್ಥನಾಗಿದ್ದೆ, 
ಬೆಳಗಾದೊಡನೆ ಸಂಘ ಯಮಭಾರದಿಂದ ನನ್ನನ್ನು ಜಗ್ಗು ವುದು ಮಾಮೂಲಾಯಿತು- ಈ 
ಭಾರವೇನಾದರೂ ಅಕಸ್ಮಾತ್ತಾಗಿ ಕಳಚಿ ಹೋಗಿದ್ದರೆ ಚಂದ್ರನ ಮೇಲೆ ಆಕಾಶಪೋಷಾಕುರಹಿತ 


ನಾಗಿ ಇಳಿದ ಮಾನವನ ಪಾಡು ನನ್ನದಾಗಿ ಹೋಗುತ್ತಿತ್ತೋ ಏನೋ ! ಮಡಿಕೇರಿಯಲ್ಲಿ 
ಇರುವ ತನಕವೂ ನನಗೆ ಮೋಕ್ಷ ಅಲಭ್ಯ. ಆದ್ದರಿಂದ ಪರ ಊರಿಗೆ ವರ್ಗ ಪಡೆದು ನೆಮ್ಮದಿ 


ಯಿಂದ ಕರಗಿ ಹೋಗುವುದೊಂದೇ ಸರಿಯಾದ ಹಾದಿ ಎಂದು ಯೋಚಿಸತೊಡಗಿದೆ. 
ಸಂಘದ ನಿಸಂಘಟನೆ 


1962ರ ದ್ವಿತೀಯಾರ್ಧದಲ್ಲಿ ಚೈನಾದೇಶ ಭಾರತದ ವಿರುದ್ದ ಹಠಾತ್ತಾಗಿ ಯುದ್ಧ 
ಸಾರಿತು... ಆಗ ರಾಷ ಕ್ರ ಕೈಗೊಂಡ ಹಲವಾರು ದೇಶರಕ್ಷಕ ಕಾರ್ಯಗಳ ಪೈಕಿ ಎನ್‌ಸಿಸಿಯ 
ಕ್ಲಿಪ್ಪು ವಿಸ್ತರಣಿಯೂ ಒಂದು, ಆ ವೇಳೆಗೆ ಎನ್‌ಸಿಸಿಯಲಿ ಕ್ಲಾಪ ನ್‌ ದರ್ಜೆಯ ಅಧಿಕಾರಿ 
ಬ ಎಂ | ಆ ಥಿ ಜಬ ೆ 


2 ಮಾನವಿಕ ಕರ್ಣಾಟಕ 


ಆಗಿದ್ದ ನಾನು ಈ ವಿಸ್ತರಣೆಯ ಅಂಗವಾಗಿ ದೂರದ ಬೆಳ್ಳಾರಿಗೆ ಪೂರ್ಣಾವಧಿ ಮಿಲಿಟರಿ 
ಸೇವೆಯ ಅಧಿಕಾರಿಯಾಗಿ ಹೋಗಬೇಕಾಯಿತು. ಹೀಗೆ ನನ್ನ ಅರಿವಿಲ್ಲದೇ, ಒಂದು ರೀತಿ 
ಸ್ವಯಂಚಲಿಯಾಗಿ, ನಾನು ಕಾಲೇಜಿನ ಹುದ್ದೆ ಯಿಂದ ಮತ್ತು ಮಡಿಕೇರಿಯಿಂದ ಬಿಡುಗಡೆ 
ಗೊಂಡು ಹೊರಟುಬಿಟ್ಟೆ (1963ರ ಜುಲೆ 31) ಇಂಥ ಒಂದು ಬದಲಾವಣೆ ಸಂಭವಿಸಲಿದೆ 
ಎಂಬ ಕುರುಹು ನನಗೆ ಆ ಹಿಂದಿನ ಏಪ್ರ« ಲ್‌ವೆ ೇಳೆಗೇ ತಿಳಿದಿದ್ದು ದರಿಂದ ಸೊಸೈಟಿಯ ಹಿರಿತನ 
ಸ ತವಾಗಿ ಬೇರೆ ಅಧ್ಯಾಪಕ 7ೌರವ ಕಾರ್ಯದರ್ಶಿಯವರಿಗೆ ವಹಿಸಿಕೊಟ್ಟು ಅವರಿಗೆ 
ಯುಕ ತರಬೇತು ಕೊ ವುದು ಸಾಧ್ಯವಾಯಿತು. ಸಂಘಕ್ಕೆ ಆರಂಭದಿಂದಲೂ ಬೆನ್ನೆಲುಬಿ 
ತ ಅಯಾಚಿಶ ಸೇವೆ ಹೇಗೂ ಇತ್ತು (ಆದರೆ ಅವರು 


ಜಾ 
(ಸ) 


ಮಾತ್ರ ಯಾವ ಹೆಸರನ್ನೂ ಎಂದೂ ಸಿ (ಸರಸಿದವರಲ್ಲ). ಇನ್ನು ಖುದ್ದು ನನ್ನೊಡನೆ ಪಳಗಿದ 
ಣಾ 
ಲೈ 


ಇಂ 
ಸರ್ಣಾವಧಿಯ ಮ್ಯಾನೇಜರ್‌, ಅಕೌಂಟೆಂಟ್‌, ಸೇವಕ ಇವರ ದಂಡು ದಕ್ಷತೆಯ ಉನ್ನತ 
ವ್ಯಾಪಾರ, ಸುನಾಮ, ಗಿರಾಕಿಗಳ ಪೀಳಿಗೆ, ತಾಂತ್ರಿಕ ಜ್ಞ್ಞಾನ ನ ಎಲ್ಲವೂ 
ವು. ಆರ್ಥಿಕ ಸ್ಥಿತಿಗತಿಗಳು ಆರೋಗ್ಯವಾಗಿ ವರ್ಧಿಸುತ್ತಲೇ 
ಇದ್ದುವು. ನನ್ನ ಉತ್ತರಾಧಿಕಾರಿಯವರಿಗೆ ನಾನು ನೀಡಿದ ಸಲಹೆ ಇದು : “ನಮ್ಮ ಸಂಘ 
ವೊಂದು ಭಾರೀ ಮರ್ಸೆಡೆಸ್‌ ಬಿನ್‌ರುಖ್‌ ಲಾರಿ. ಇದರ ಯಾಂತ್ರಿಕ ಸ್ಥಿತಿ ಸೊಗಸಾಗಿದೆ. 


ಉತ್ಕೃಷ್ಣ ಮಾಲುಗಳನ್ನು ಇದರಲ್ಲಿ ಹೇರಲಾಗಿದೆ. ಕಂಡಕ್ಷರ್‌, ಕಿ ನರ್‌ ಎಲರೂ ತಮ್ಮ 
ಮೌ ಬ m ಣಾ ಈ 


ಳು 
ತಮ್ಮ ಕೆಲಸಗಳಲ್ಲಿ ನುರಿತವರು. ಆಸಕ್ತರು, ಪ್ರಾಮಾಣಿಕರು. ದಾರಿ ವಿಶಾಲವಾಗಿ ಮಟ್ಟಸ 


ವಾಗಿ ಹಬ್ಬಿದೆ. ಈಗ ಇದು ಒಳ್ಳೆ ವೇಗದಲ್ಲಿ ಓಡುತ್ತಿದೆ. ನೀವು ಚುಕ್ಕಾಣಿ ಚಕ್ರ ಹಡಿದು 


ಇದನ್ನು ವ ಮುತುವರ್ಜಿಯಿಂದ ಓಡಿಸಿ. ವೇಗದ ಅಮಲು ನಿಮ್ಮ ತಲೆಗೆ ನಕ 


ಮುಂದಿನ ಆರೇಳು ವರ್ಷಗಳಲ್ಲಿ ಸಂಘದ ಗೌರವ ಕಾರ್ಯದರ್ಶಿತ್ವದಲ್ಲಿ ಪದೇ ಪದೇ 


ಬದಲಾವಣೆಗಳಾದುವು. ಓಿರ್ವ ಗೌಡಬಂಗಾಳೀ ಮಹಾಶಯನ ಅಪ್ರಾಮಾಣಿಕ ದಬ್ಬಾಳಿಕೆಯ. 


ಹೊಡೆತವನ್ನು ಸೈರಿಸಲಾರದ ಮ್ಯಾನೇಜರ್‌ ಹಾಗೂ ಅಕೌಂಟೆಂಟ್‌ ಕೆಲಸ ಬಿಟ್ಟು ಬೇರೆ ಊರು 


ಗಳಿಗೆ ಹೊರಟು ಹೋದರು. ವ್ಯಾಪಾರ ತಗ್ಗಿತು, ಸಗಟು ಪೂರೈಕೆದಾರರಿಗೆ ಸಂಘದ ವಿಚಾರ 
ವಿಶ್ವಾಸ ಹಾರಿಹೋಯಿತು, ಗಿರಾಕಿಗಳಿಗೆ ಇಲ್ಲಿ ಯಾವುದೂ ಖಾತ್ರಿ ಬೆಲೆಗೆ ದೊರೆಯುವ ನಂಬಿಕೆ 
ಉಳಿಯಲಿಲ್ಲ. ಒಟ್ಟು ಗೋಟಾಳೆ. ಇಂಥ ಇಳಿಕೆಯ ದಿನಗಳಂದು ಬೇರೆ ಒಬ್ಬನನ್ನು 
ಮ್ಯಾನೇಜರನಾಗಿ ತಂದು ಪಟ್ಟ ಕಟ್ಟಿದರು. “ಮಾರಿಗೌತಣವಾಯ್ತು > ಮುಂದಿನ ಈತನ 
ರಾಜ್ಯಭಾರ. ಆ ವೇಳೆ ಸಂಘದ ಪೂರ್ಣ ವಿಸರ್ಜನೆ ವ್ಯವಸ್ಥಿತವಾಗಿ ನಡೆದು 1973-74ರ 
ವೇಳೆಗೆ ಅದರ ಬಾಗಿಲಿಗೆ ಶಾಶ್ವತ ಬೀಗ ಬಿತ್ತು. 


ನಾನು ಮಡಿಕೇರಿಯವನೇ ಆದ್ದರಿಂದ (1963 ರ ಅನಂತರ ಪರ ಊರುಗಳಲ್ಲಿ ಕೆಲಸ 
ಮಾಡುತ್ತಿದ್ದೇನೆ) ಅಲ್ಲಗೆ ಹೋದಾಗಲಲ್ಲ "ಯಾರಿಗೂ ತಿಳಿಯದಂತೆ ಕಾಲೇಜು ವರೆಗೆ ಅಲೆದಾಡಿ 
ಸಂಘದ ಕಟ್ಟಡಕ್ಕೆ ಪ್ರದಕ್ಷಿಣಿ ಹಾಕಿ ಬರುವುದು ವಾಡಿಕೆ. ಆ ನೀರವ ಏಕಾಂತತೆಯಲ್ಲಿ ನನಗೆ 
ಸ್ಫುರಿಸುವುದು ಈ ಮುಂದಿನ ಚರಣ ( ಕಡೆಂಗೋಡ್ಲು ಕ್ಷೆ ಕವೆ 2 ಕೋರಿ) : 





ಸಹಕಾರದಲ್ಲಿ ಒಂದು ಪ್ರಯೋಗ ೭೩ 


' ಗಾಳೀಬೀಡಿನ ದಿಬ್ಬ ದ ಮೇಲಿನ 
ಕಾಲೇಜ್‌ ನಿಂತಿಹ ನೆಲದಲ್ಲಿ ' 
ಕಟ್ಟಳಯಂಂಟೇ ಕಟ್ಟುಗಳುಂಟೇ 

' ಹೊಯ್ಲಿಡುವಾ ಮಳೆ ಚಾಟಿಯಲಿ ? 


`ನನ್ನ ಹಳೆಯ ಮಿತ್ರರು ಸಹೋದ್ಯೋಗಿಗಳು ಹಾಗೂ ಗಿರಾಕಿಗಳು ಈ ದುರಂತವನ್ನು 
ಕುರಿತು ಪ್ರಸ್ತಾವಿಸುವುದುಂಟು,. ಇಂಥ ಮಾತುಗಳು ಮೂರು ವರ್ಗಗಳಲ್ಲಿ ಅಳವಡುತ್ತವೆ 1 
ಒಂದು, *ಈಗ ನನ್ನ ಭಾವನೆ ಏನಂ ? ಎರಡು, ನನ್ನಂಥ ದುಡಿಮೆಗಾರರ ಅಭಾವದಿಂದಾಗಿ 
ಈ ದುರಂತ ಸಂಭವಿಸಿತು $ ಮೂರು, ಮೂಲ ವ್ಯವಸ್ಥಾ ಪನೆಯಲ್ಲೇ ಹುದುಗಿದ್ದ ಯಾವುದೋ 
ಐಬಿನಿಂದಾಗಿ ಹೀಗಾಗಿರಬಹುದೇ ? ಈ ವಿಚಾರಗಳನ್ನು ನಾನು ಬಿಡುವಿದ್ದಾಗ ಯೋಜಿಸುವು 
ದುಂಟಂ. ನನ್ನ ಅನ್ನಿ ಸಿಕೆಗಳು ಹೀಗಿವೆ. ' | 
ಒಂದನೆಯದಾಗಿ, ಈಗ ನನ್ನ ಭಾವನೆ ತಾತ್ತ್ಮಿಕ ವಿಷಾದ ಮಾತ್ರ. ಚೆನ್ನಾಗಿ ಸಾರ್ವ 
ಜನಿಕೋಪಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಒಂದು ಸಂಸ್ಥೆ ಮುಚ್ಚಿ ಹೋಯಿತಲ್ಲ ಎಂಬ 
ಕಾರಣದಿಂದ, ಅದರ ಸಾರಥ್ಯವನ್ನು ನಾನು ವಹಿಸಿದ್ದಾ ಗ ನನಗೆ ದೊರೆತ ಆನುಭವ ಸಂತ ಪ್ರಿ 
ಹೇಗೂ ಪೂರ್ಣ ನನ್ನ ಸೊತ್ತೇ ತಾನೇ. 
ಎರಡನೆಯದಾಗಿ, ಮೇಲುನೋಟಕ್ಕೆ ಇದು ನಿಜವೆಂದೇ ತೋರಬಹುದಾದರೂ 
(ಜೊತೆಗೆ ಇಂಥ ಹೇಳಿಕೆಗಳು ವೆ ಯಕ್ತಿಕ ಬಡಾಯಿ ಪ ತಿಷ್ಠೆಗಳಿಗೆ ಪೋಷಕಗಳಾಗಿರುವುವಾದರೂ) 
ವಾಸ್ತವವಾಗಿ ಖೇದವನ್ನು ಉಂಟು ಮಾಡುತ್ತದೆ. ರಾಷ್ಠ ಸದ ಭವಿಷ್ಯವನ್ನು ರೂಪಿಸುವಂಥ 
ಮತ್ತು “ಶೀಲಂ ಸರ್ವಸ್ಯ ಭೂಷಣಂ” ಆದರ್ಶವನ್ನು ಧರಿಸಿದ್ದಂಥ ಆ ಮಹಾ ವಿದ್ಯಾಮಂದಿರ 
ದಲ್ಲಿ ಒಬ್ಬನೇ ಒಬ್ಬ ಸಮರ್ಥ ಪ್ರಾಮಾಣಿಕ ಧುರೀಣನೂ ದೊರೆಯದಾದನೇ ? ಸಂಘ 
ನಡೆಸಲು ಬೇಕಾದದ್ದು ಮಹಾ ವಿದುಳಲ್ಲ, ಸುಟಿ ವ್ಯಾಪಾರ ಚಾಕಚಕ್ಕವೂ ಅಲ್ಲ ; ಬದಲು 
ಪ್ರಾಮಾಣಿಕತೆ, ಶಾಂತಚಿಂತನೆ, ನಿರಂತರ ದುಡಿಮೆ. ಯಾವುದೇ ಸಂಸ್ಥೆ (ಅಥವಾ ಅದಕ್ಕಿಂತ 
ಹಿರಿಯದಾದ ಯಾವುದೇ ವ್ಯವಸ್ಥೆ) ಕೇವಲ ಓರ್ವ ವ್ಯಕ್ತಿಯನ್ನು ಅವಲಂಬಿಸಿರುವ ವ್ಯಕ್ತಿ- 
ಕೇಂದ್ರ ಸಂಘಟನೆಯಾದರೆ ಅದು ದೀರ್ಥಕಾಲ ಬಾಳಲು ಅರ್ಹತೆ ಪಡೆಯಲಾರದು. 
ಮೂರನೆಯದಾಗಿ, ಇದಕೆ i ಉತ್ತರ ಹೇಳೆಲು ನಾನು ಸಮರ್ಥನಲ್ಲ. ಸಾರ್ವತ್ರಿಕವಾಗಿ 
ಒಂದು. ಮಾತು ಹೇಳಬಹುದು ಅಷ್ಟೆ. ನಾವು ಸಂಘವನ್ನು ಕ ಸ್ಥಾಪಿಸಿದಾಗ ಯಾವುದೇ ವಿಧವಾದ 
ಸಿದ್ಧಾ ಲೇಖ್ಯವೂ ನಮ್ಮ ಮುಂದೆ ಇರಲಿಲ್ಲ ಈ ಸುದೀರ್ಥ ಲೇಖನದಲ್ಲಿ ವಿವರಿಸಿರುವಂತೆ 
ಎಲ್ಲವೂ “ಗ್ರಾಹಕರಿಗೆ ಕ್ಷಿಪ್ರ ಪ್ರಾಮಾಣಿಕ ಸೇವೆ” ಎಂಬ ಏಕೈಕೋದ್ದೇಶದ ಸುತ್ತ ವಿಕಸಿಸಿ 
ದುವು. ಇಂಥ ವಿಕಾಸಕ್ಕೆ ಪೋಷಕವಾಗಿದ್ದ ಪ್ರಧಾನ ಘಟಕಗಳೆಂದರೆ ಗೌರವ ಕಾರ್ಯದರ್ಶಿಯ 
ವ್ಯಕ್ತಿತ್ವ, ಕಾಲೇಜಿನ ಅಂತಸ್ತು ಹಾಗೂ ಸಮಕಾಲೀನ ಪರಿಸರ, ಅನೇಕ ವೇಳೆ ನಮ್ಮ 
ಸಂಘವೊಂದು ವ್ಯಕ್ತಿಕೇಂದ್ರ ವ್ಯವಸ್ಥೆಯೇ ಆಗಿದೆಯೋ ಏನೋ ಎಂಬ ಸಂದೇಹ ನನಗೆ 
ಬಂದದ್ದುಂಟು, ಆದರೆ ಮನುಷ್ಯನ ಚಟುವಟಿಕೆಗಳಲ್ಲಿ ಭಾರಿ ಭಾರಿ ಸರ್ಕಾರಗಳು ಕೂಡ ವ್ಯಕ್ತಿ 
ಕೇಂದ್ರ ಸಂಘಟನೆಗಳೇ ಆಗಿ ಏಳುವುದನೂ ಸ ಬೀಳುವುದನ್ನೂ ಇತಿಹಾಸ ನಮಗೆ ಪದೇ ಪದೇ 
ಎತ್ತಿ ಕಾಣಿಸುತ್ತದೆ. ಯಾವುದೇ ಸಂಸೆ 


6 


ಅ ಕ ಕಾ ಜರೇಷೆ ಹ 
ವ್ಯಕ್ತಿಸ್ಟಾರ್ಥಕೇಂದ್ರ ವ್ಯವಸ್ಥೆಯಾಗಿ ಬೆಳೆಯ 


೭೪ ಮಾನವಿಕ ಕರ್ಣಾಟಕ 


ಬಿ 


ಬಾರದು, ಬದಲು “ನಿಮಿತ್ತಮಾತ್ರಂ ಭವಸವ್ಯಸಾಚಿನ್‌” ನಿಲುವಿನ ವ್ಯಕ್ತಿಕೇಂದ್ರವ್ಯವಸ್ಥೆ 
ಬೆ ನಾನು ಸೂಚಿಸಬಲ್ಲೆ. ತಾಶ್ತ್ವ್ವಿಕವಾಗಿ ಇನ್ನೂ ಎತ್ತರಕೆ 

ಏರಿ ಒಂದು ಮಾತು ಹೇಳಬಹುದು : ಪರಿಸರಕ್ಕೆ ಇಂಥ ಒಂದು ಸಂಘ ಅವಶ್ಯ ಎನ್ನಿಸಿದಾಗ 
ನ ೨ ಒಂದೆಡೆ ಸೇರಿ ಚಾ ವ್ಯಕ್ತಿಗಳಲ್ಲಿ ಆವಾಹನೆಗೊಂಡು ಉದ್ದೇಶ 
ಈಡೇರಿತು ಸಂಘದ ಉಪಯುಕ್ತತೆ ಸಾಕೆಂದಾದಾಗ ಅವೇ ಬಲಗಳು ವಿಸಂಘಟನೆಗೊಂಡುದ 
ರಿಂದ ಸಂಘ ಬರಖಾಸ್ತಾಗುವುದು ಅನಿವಾರ್ಯವಾಯಿತು. 


[9 


ಸಮಾರೋಪ 
ವ್ಯಾಪಾರ ಪ್ರಪಂಚದಲ್ಲಿ ಗಿರಾಕಿ ಅನುಭವಿಸುವ ಬಗೆಬಗೆಯಾದ ಮೋಸ ವಂಚನೆ 


ಕಿ 

ಕೋಟಲೆಗಳ ಎದುರಾಗಿ ಅವನಿಗೆ ರಕ್ಷಣೆ ಕೊಡುವ ದಿವ್ಯಮಂತ್ರ ಯಾ ರಕ್ಷಕ ಅಸ್ತ್ರ ಯಾವುದೂ 
ನನಗೆ ತಿಳಿದಿಲ್ಲ. ಅಂಥಾದ್ದು ಒಂದು ಎಲ್ಲಿಯಾದರೂ ಇದ್ದರೆ ಅದು *ಸಹಕಾರ”ವಂತೂ 
ಖಂಡಿತ ಅಲ್ಲ. | 

ಮನುಷ್ಯನ ಯಾವುದೇ ಸಮಸ್ಯೆ ಗಳಿಗೆ ಪರಿಹಾರಗಳನ್ನು ಅರಸುವಾಗ ಸಮಕಾಲೀನ 
ಪರಿಸರವನ್ನು ಗಣನೆಗೆ ತೆಗೆದುಕೊಳ್ಳೆಲೇಬೇಕು. ಇಂಗ್ಲೆಂಡಿನ ಅಂದಿನ ಪರಿಸರದಲ್ಲಿ (ಔದ್ಯಮಿಕ 
ಕ್ರಾಂತಿ, 18ನೆಯ ಶತಮಾನದ ಕೊನೆಭಾಗ) ಉದ್ಭವಿಸಿದ ಸಹಕಾರ ತತ್ತ್ವ ಇಂದಿನ ಭಾರತದ 
ವಿಭಿನ್ನ ಪರಿಸರದಲ್ಲಿ ತಾರಕಮಂತ್ರವಾದೀತೆಂಬ ನಂಬಿಕೆ ಅವೈಜ್ಞಾ ನಿಕವೆಂದು. ನನ್ನ ಭಾವನೆ. 

ಮನುಷ್ಯಮನಸ್ಸಿನ ವ್ಹಾಪಾರಗಳು ವಿಧಿನಿಯಮ Ks ಕಾತೀತವಾದವು. ಪ್ರಾಮಾಣಿಕತೆ 


ಫಿ 
ಅಪ್ರಾಮಾಣಿಕತೆ ಇದರ ಎರಡು ಮುಖಗಳು. ವ್ಯಕ್ತಿ ಪ್ರಾಮಾಣಿಕನಾದಲ್ಲಿ ದಪ್ತೆರಗಳು 
ಅನಾವಶ್ಯಕ ಹೊರೆಗಳಾಗುತ್ತವೆ ; ಅಪ್ರಾಮಾಣಿಕನಾದಲ್ಲಿ ಅವು ನಿಷ್ಟ್ರಯೋಜಕಗಳಾಗುತ್ತವೆ 
ಅಥವಾ ಅಪ್ರಾಮಾಣಿಕ ವ್ಯವಹಾರಗಳಿಗೆ ಪ್ರಾಮಾಣಿಕತೆಯ ಸೋಗಿನ ಮೊಗವಾಡವನ್ನು 
ಒದಗಿಸುವ ರಕ್ಷಕ ಕವಚಗಳಾಗುತ್ತವೆ. ಆದ್ದರಿಂದ ಬೆಳೆಯುತ್ತಿರುವ ಒಂದು ಜೈವಿಕ ವ್ಯವಸ್ಥೆ 


ದ 2 | ಲ ಶಿ 
ಯಲ್ಲಿ ಪ್ರಧಾನ ಲಕ್ಷ್ಯ ಇರಬೇಕಾದದ್ದು ವ್ಯಕ್ತಿಗಳ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ದೆ ಮುಂತಾದ 
ಜೀವಂತ ಸದ್ಗು ಣಗಳಡೆಗೆ, ಜೀವರಹಿತ ವಿಧಿ ನಿಯಮ ನಿರ್ಬಂಧಗಳೆಡೆಗಲ್ಲ. 

ಜೈವಿಕವಾಗಿ ಅಭಿವರ್ಧಿಸುತ್ತಿರುವ ಒಂದು ಸಂಸ್ಥೆಯ ಆರೋಗ್ಯ ಹದಗೆಡದಷ್ಟು 


ಪ್ರಮಾಣದಲ್ಲಿ ಮಾತ್ರ ವಿಧಿ fa ನಿರ್ಬಂಧಗಳು ಇರಬೇಕು ಭೂಮಿಯ ಗುರುತ್ವ 
ಬಲ ನಮ್ಮ ಮೇಲಿರುವಂತೆ---ಹೊರತು ಸಾಕ್ಷಾತ್‌ ಅದರ ಬೆಳೆವಣಿಗೆಯನ್ನೇ ಕುಂಠಿಸುವ 
ಹಂಜರಗಳು ಅವು ಆಗಬಾರದು. 

ನಗದು ಪುಸ್ತಕದ ವಿಚಾರ ನಾವು ಎಚ್ಚ ರ ವಹಿಸಿದರೆ ಖಾತೆ ಪುಸ್ತಕಗಳು ತಂತಾವೇ ಶುದ 
ವಾಗಿರುತ್ತವೆ. ನಮ್ಮ ಯಾವುದೇ ವ್ಯವಹಾರದಲ್ಲಿ ಉದ್ದೇಶ ಶುದ್ಧವಾಗಿದ್ದು ದೈನ 
ನಡವಳಿಕೆ ನೇರವಾಗಿದ್ದರೆ ನಾವು ಸಾಕ್ಷಾತ್‌ ಪರಬ್ರಹ್ಮನಿಗೆ ಕೂಡ ಅಂಜಬೇಕಾಗಿಲ್ಲ. 

ಯಾವುದೇ ಸಂಘದ ಅಭಿವರ್ಧನೆ ಎಂದೂ ಹಣದ ಕೊರತೆಯಿಂದ ನಿಲ್ಲಲಾರದು ; ಅದು 
ಸ್ಪಗಿತವಾಗುವುದು ಯಾ ಇಳಿಮೊಗವಾಗುವುದು ನಿಸ್ಟ ಪದ 
ಅಭಾವದಿಂದ. ಆದ್ದರಿಂದ ಆದ್ಯ ಗಮನ ಹರಿಯಬೆ ಬೇಕಾದದ್ದು ನಿಷ್ಕಾವಂತ ಕರ್ತವ 


ಪರಾಯಬರ ಸಂಚಯನದತ್ತ್ವ, ಆರ್ಥಿಕ ಸಂಪನ್ಮೂಲಗಳ ಸಂಗ್ರಹದತ್ತ ಅಲ್ಲ, 








ಮೂಲ : ಕೆ. ಎಸ್‌. ದೇಶಸಾಂಡೆ 
ಅನುವಾದ : ಬಾ. ನೇ. ಶ್ರೀಧರ್‌ 


ಜನಸಾಮಾನ್ಯರಿಗೆ ಗ್ರಂಥಾಲಯಗಳು 


ಇಡೀ ಜಗತ್ತಿನ ಜನಸಾಮಾನ್ಯರ ದೃಷ್ಟಿಯಿಂದ 1972ನೆಯ ಇಸವಿ ಚರಿತ್ರಾರ್ಹವಾಗಿ 
ಉಳಿಯುತ್ತದೆ. ಅದನ್ನು "ಯುನೆಸ್ಕೋ ಅಂತರರಾಷ್ಟ್ರೀಯ ಪುಸ್ತಕ ವರ್ಷವೆಂದು ಘೋಷಿ 
ಸಿತು. ಆ ವರ್ಷವನ್ನು ಆಚರಿಸಲು ಅದು ಬಳಸಿದ ಘೋಷಣೆ "ಎಲ್ಲರಿಗೂ ಪುಸ್ತಕಗಳು', 
ಈ ತೀರ್ಮಾನದ ಹಿಂದೆ ಇರುವ ಅನೇಕ ಸ್ತುತ್ಯರ್ಹ ಉದ್ದೇಶಗಳಲ್ಲಿ ಒಂದನ್ನು ಇಲ್ಲಿ ಹೇಳಲೇ 
ಬೇಕಂ. ಇದು ಜನಸಾಮಾನ್ಯನ ದೃಷ್ಟಿಯಿಂದ ಅತಿ ಮುಖ್ಯವೂ ಶ್ರೇಷ್ಠವೂ ಆದುದು. 
ಅದೆಂದರೆ ಜಗತ್ತಿನಾದ್ಯಂತ ಇರುವ ಜನಸಾಮಾನ್ಯರು ತಮ್ಮ ದಿನನಿತ್ಯದ ಜೀವನದಲ್ಲಿ ಪುಸ್ತಕ 


ಕ್ರ ಆ 
ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆಂಬುದನ್ನು ಅರಿಯಬೇಕು ; ಅವರು ತಮ್ಮ 
ಲಿ ಲ $ ಬಾ ಅಬ 3 ನಿನ ಐಬಿ ಖೆ ಅಗನ 
ಜೀವನದಲ್ಲಿ ಪುಸ್ತಕಗಳನ್ನು ಓದುವ ಹವ್ಕಾಸವನ್ನೂ ಒಳ್ಳೆಯ ಪುಸ್ತಕಗಳ ಬಗ್ಗೆ ಪ್ರೀತಿಯನ್ನೂ 


ಬೆಳಸಿಕೊಳ್ಳಬೇಕು. 

ಪುಸ್ತಕಗಳನ್ನು ಸ್ತುತಿಸುತ್ತ ಬಾರ್ಥೋಲಿನಿ ಅಲ್ಲವೆ ಹೀಗೆ ಹೇಳಿದ್ದು :  “ಪುಸ್ತಕಗಳಿಲ್ಲ 
ದಿದ್ದರೆ ದೇವರು ಮೌನ, ನ್ಯಾಯ ಸುಪ್ರ, ವಿಜ್ಞಾನ ತಟಸ್ಥ, ತತ್ತ ಪಶೌಸ್ರ್ರ ಕುಂಟು ಸಾಹಿತ್ಯ 
ಕುರುಡು, ಮತ್ತು ಉಳಿದವೆಲ್ಲ ಗಾಢಾಂಧಕಾರದಲ್ಲಿ ಮುಳುಗಿರುತ್ತವೆ. ? 

ಅದ್ಭುತ ಪುಸ್ತಕಲೋಕದ ನಿಕಟ ಸಂಪರ್ಕವಿಲ್ಲದೆ ಹೋಗಿದ್ದರೆ ಎಷ್ಟೋ ಜನ ಮಹಾ 
ಪುರುಷರು ಪಾಮರರಾಗಿಯೇ ಉಳಿಯುತ್ತಿದ್ದರು ; ಮತ್ತು ಅವರು ಮಾನವಕುಲ ಸಂಪಾದಿಸಿ 
ರುವ ಜ್ಞಾನರಾಶಿಗೆ ಯಾವುದೇ ಗಣನೀಯವಾದ ಸಹಾಯ ಮಾಡದೆ ಹಾಗೆಯೇ ಜೀವನ ತಳ್ಳಿ 
ಕಣ್ಮರೆಯಾಗಿಬಿಡುತ್ತಿದ್ದರು. ಇಂಥ ಮಹಾಪುರುಷರ ನಿದರ್ಶನಗಳ ಪಟಿ ಈ ಸನ್ನು ಬೆಳೆಸುತ್ತ 
ಹೋಗಬಹುದು. ಎರಡು ನಿದರ್ಶನಗಳನ್ನು ನೋಡಲು ಒಂದು ಕ್ಷಣ ನಿಲ್ಲೋಣ. ಬಿ ್ರಿಟನ್ನಿನ 
ಗಣ್ಯ ಭೌತರಸಾಯನ ವಿಜ್ಞಾನಿ ಮೈಕೆಲ್‌ ಫ್ಯಾರಡೆ ಆರಂಭದಲ್ಲಿ ಪರಮಪಾಮರನಾಗಿದ್ದ. 
ಲಂಡನ್ನಿನ 18ನೆಯ ಶತಮಾನದ ಪುಸ್ತಕ ವ್ಯಾಪಾರಿಯೂ ಲೇಖನ ಸಾಮಗ್ರಿ) ವ್ಯಾಪಾರಿಯೂ 
ಅದ ರೈಬೋ ಎಂಬಾತ ಈ ಎಳೆಯ ಫ್ಯಾರಡೆಗೆ ತನ್ನ ಅಂಗಡಿಯಲ್ಲಿ ಪುಸ್ತಕಕ್ಕೆ ರಟ್ಟು ಶಕಟ್ಟುವು 
ದನ್ನು ಪುಕ್ಕಟೆಯಾಗಿ ಕಲಿಯಲು ಅವಕಾಶ ದಯಪಾಲಿಸಿದ. ಈ ಕೂಸು ತನ್ನ ದಿನದ ಕಾಯಕ 
ಮುಗಿಸಿದ ಅನಂತರ ಬಿಡುವು ವೇಳೆಯಲ್ಲಿ ರೈಬೋ ಅಂಗಡಿಗೆ ಬೈಂಡಂಮಾಡಲು ಬಂದ ಎಲ್ಲ 
ಬಗೆಯ ಪುಸ್ತಕಗಳನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ಓದಿದ. ಈ ಪುಸ್ತಕಗಳ ಪುಟಗಳಲ್ಲಿ ಆತ ಕಂಡು 
ಹಡಿದದ್ದು ನಿಜವಾಗಿಯೂ ಒಂದು ಸೋಜಿಗವೂ ಅದು ) ತವೊ ಆದ ಲೋಕವನ್ನು. “ನನ್ನ ಕ್ರೈ 
ಬಳಿಯಿದ್ದ ವೈಜ್ಞಾನಿಕ ಪುಸ್ತಕಗಳನ್ನು ನಾನು ವಿಶೇಷವಾಗಿ ಓದಬಯಸುತ್ತಿದ್ದೆ” ಎಂದು 
ಅವನು ಹೇಳುತ್ತಿದ್ದ. ಹೀಗೆ ಫ್ಯಾರಡೆಯ ಮನಸ್ಸಿನಲ್ಲಿ ಪ್ರತಿಭೆಯ ಕಿಡಿ ಪ್ರದೀಪ್ತ್ರವಾಯಿತು 


ಆತ ಅಂಶರರಾಷ್ಠಿ ) €ಯ ಖ್ಯಾತಿವೆತ್ತ ಭೌತರಸಾಯನ ವಿಜ್ಞಾನಿಯಾಗಿ ಅರಳಿದ, 
KY td Kk "ಭ್ಯ 


೩೬ ಮಾನವಿಕ ಕರ್ಣಾಟಕ 


ರಷ್ಯನ್‌ ಭಾಷೆಯ ಹಿರಿಯ ಲೇಖಕನಾದ ಮ್ಯಾಕ್ಸಿಮ್‌ ಗಾರ್ಕಿಯ ಪುಸ್ತಕಗಳು ತನ 
ಮೇಲೆ ಹೇಗೆ ಪ್ರಭಾವ ಬೀರಿ ಪರಿವರ್ತಿಸಿದುವು ಎನ್ನುವುದನ್ನು ಹೇಳುತ್ತ, “ನನ್ನಲ್ಲಿರುವ 
ಸತ್ತ್ವಕ್ಕೆಲ್ಲ ಗ್ರಂಥಗಳೇ ಕಾರಣ”, ಎನ್ನುತ್ತಾನೆ. | 4. ಜ್‌ ತ 

ಲಂಡನ್ನಿನ ಬಡವರ ಕೇರಿಯಲ್ಲಿ ಇದ್ದ ಇನ್ನೊಬ್ಬ ಜನಸಾಮಾನ್ಯನಾದ ಮಾರ್ಕ್ಸನಿಗೆ 
18 ವರ್ಷಗಳ ಕಾಲ ಸತತವಾಗಿ ಬ್ರಿಟಿಷ್‌ ಮ್ಯೂಸಿಯಮ್‌ ಗ್ರಂಥಾಲಯಕ್ಕೆ ಹೋಗುವ 
ಸದವಕಾಶ ದೊರೆತಿತ್ತು. ಇದರ ಫಲವಾಗಿ ಅವನ “ದಾಸ್‌ ಕ್ಯಾಪಿಟಲ್‌. ಎಂಬ ಮೇರುಕೃತಿ 
ಹೊರಬಂತು. 
- ಅದರೆ ಈಚಿನ ದಿನಗಳಲ್ಲಿ ಪುಸಕ್ತಗಳು ಸಾಮಾನ್ಯನ ಕೈಗೆ ಎಟುಕದಂಥವು ; ಅವುಗಳ 
ಬೆಲೆ ದುಬಾರಿ, ಸಂಖೆಯೂ ಅಪಾರ. ಅದರಲ್ಲೂ ಅಗತ್ಯ ವಸ್ತುಗಳ ಬೆಲೆ ಒಂದೇ ಸಮನೆ 
ಕುವ ಪುಸ್ತಕಗಳು ಜನಸಾಮಾನ್ಯನಿಗೆ ಹಾಬ್‌ಸನನ `ಆಯ್ಕೆಯೇ ಸರಿ. ಅಂದರೆ 
ಒಳ್ಳೆಯ ಪುಸ್ತಕ ಕೊಂಡುಕೊಳ್ಳಬೇಕೇ ಒಳ್ಳೆಯ ಅಂಗಿ ಕೊಂಡುಕೊಳ್ಳಬೇಕೇ ಎಂಬ ಸಮಸ್ಯೆ 
ಹುಟ್ಟಿದಾಗ ಹಣವಿಲ್ಲದವನ ಮುಂದೆ ಇರುವ ಅಯ್ಕೆ ಎರಡಲ್ಲ, ಒಂದೇ (ಅಂದರೆ ಅಂಗಿ). 
ಆದ್ದರಿಂದ ಸಾರ್ವಜನಿಕ ಗ್ರಂಥಾಲಯಗಳ ವಲಯದ ಮೂಲಕ ಪುಸ್ತಕಗಳನ್ನು ಜನ 


-ಸಾಮಾನ್ಯನಿಗೆ ರಾಷ್ಟ್ರ ಒದಗಿಸಬಹುದು ; ಒದಗಿಸಬೇಕು. 


ಜನಸಾಮಾನ್ಯರಿಗೆ ಗ್ರಂಥಾಲಯಗಳ ಪ್ರಾಮುಖ್ಯ ಎಷ್ಟಿದೆಯೆಂಬುದನ್ನು ಆಧುನಿಕ 
ಲೋಕದ ರಾಷ್ಟ್ರಗಳಲ್ಲಿ ಮೊದಲು ಅರಿತ ದೇಶವೆಂದರೆ ಬ್ರಿಟನ್‌. 1850ರಲ್ಲಿ ಬ್ರಿಟಿಷ್‌ 
ಪಾರ್ಲಿಮೆಂಟು. ಮೊಟ್ಟಮೊದಲಿಗೆ ಸಾರ್ವಜನಿಕ ಗ್ರಂಥಾಲಯಗಳ ಕಾಯಿದೆಯನ್ನು ಅಂಗೀಕರಿ 
ಸಿತು. ಹೆಚ್ಚು ದ್ಯ ಅದೇ ಕಾಲದಲ್ಲೆ € ಅಮೆರಿಕ ಸಂಯುಕ್ತ ಸಂಸ್ಥಾ ನದಲ್ಲಿ ಆಧುನಿಕ 
ಗ್ರಂಥಾಲಯ ಚಳವಳಿಯ 3 ತಾಯ್ದಾಡೆಂದಂು ಕರೆಯಲಾದ ಮ್ಯಾಸಚೂಸೆಟ್ಸ್‌. ಗಿ ರಾಜ್ಯ ಒಂದು 
ಗ್ರಂಥಾಲಯ ಕಾಯಿದೆಯನ್ನು ಅಂಗೀಕರಿಸಿತು. 
| ಭಾರತದಲ್ಲಿ ಅಂಥ ಪ್ರಯತ್ನಗಳಲ್ಲೆಲ್ಲ ಮೊಟ್ಟಮೊದಲನೆಯದನ್ನು ಬರೋಡದ 
ಆಗಿನ ಮಹಾರಾಜ ಸೆಯಾಜಿರಾವ್‌ ಗಾಯಕ್‌ವಾಡ್‌ ಮಾಡಿದರು. ಅವರು 1910 ರಲ್ಲಿ 
ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತಂದರು. ಈ ಸ್ತುತ್ಯರ್ಹ ಯೋಜನೆಯನ್ನು 
ಪ್ರೋತ್ಸಾಹಿಸುವ ಸೆಲುವಾಗಿ ಜನಸಾಮಾನ್ಯರಿಗೆ ಉಚಿತ ಸಾರ್ವಜನಿಕ ಗ್ರಂಥಾಲಯ ಶ್ರೇಣಿ 
ಯನ್ನು ಉಪಕ್ರಮಿಸಿದರು. ಗ್ರ ಂಥಾಲಯ ಕಾಯಿದೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ 
ವೆಂದರೆ ಮದರಾಸು. ಹೀಗಾಗಲು ಸಯಾಜಿರಾವ್‌ರವರ ಪ್ರಯತ್ನ ದ ಅನಂತರ 38 ವರ್ಷ 
ಗಳು ಕಳೆಯಬೇಕಾಯಿತು. 

ಸೋವಿಯತ್‌ ರಷ್ಯದ ನಿರ್ಮಾಣದ ಆರಂಭದಲ್ಲಿಯೇ ಲೆನಿನ್ನರು ತಮ್ಮ ದೇಶದಲ್ಲಿ 
ಗ್ರಂಥಾಲಯಗಳ ಆವಶ್ಯಕತೆಯ ಬಗ್ಗೆ ತೀವ್ರವಾಗಿ ಆಲೋಚಿಸಿದರು. 1920ರಲ್ಲಿ ಅವರು ಕನಿಷ್ಠ 
ಪಕ್ಷ 50,000 ಗ್ರ ೦ಥಾಲಯಗಳನ್ನು.. ಸ್ಥಾಪಿಸಲು ತೀರ್ಮಾನಿಸಿದರು. ಇಂದು ಸೋವಿಯತ್‌ 
ದೇಶದಲ್ಲಿ 3,60,000 ಗ್ರಂಥಾಲಯಗಳಿವೆ ; > 3,300 ದಶಲಕ್ಷ ಗ್ರಂಥಗಳಿವೆ. 

ಕ್ಯೂಬದ ಆಡಳಿತಯಂತ್ರ)ವನ್ನು ವಹಿಸಿಕೊಂಡ ಒಡನೆಯೇ ಫಿಡೆಲ್‌ ಕ್ಯಾಸ್ಟ್ರೋ 
ಕ್ಯೂಬ ದೇಶ ಮುಂದೆ ಬರಬೇಕಾದರೆ ಮತ್ತು ಸ್ವಯಂಪರಿಪೂರ್ಣವಾಗಬೇಕಾದರೆ ಅದು 


ಜನಸಾಮಾನ್ಯರಿಗೆ ಗ್ರಂಥಾಲಯಗಳು ಕಿಕ್ತಿ 


ತನ್ನ ದೇಶದಿಂದ ಅನಕ್ಷರತೆಯನ್ನು ತೊಲಗಿಸಲೇಬೇಕು ಎಂದು ಮನಗಂಡರು. ಆದ್ದರಿಂದಲೇ 
ಕ್ಯಾಸ್ಟ್ರೋ ಅನಕ್ಷರತೆಯನ್ನು ತೊಲಗಿಸುವ ಉಃ ಗ್ರಕಾರ್ಯಕ್ರುಮವೊಂದನು ಕೆ ಅರಂಭಿಸಿದರು; 
ಅಲ್ಲದೆ ತಮ್ಮ ದೇಶದ ಅನಕ್ಷರಸ್ಥರು ಪುನಃ ಅನಕ್ಷರಸ್ಥ ರಾಗದಿರಲು ಅಂಥದೇ ಇನ್ನೊಂದು ಉಗ್ರ) 
ಕಾರ್ಯಕ್ರಮವನ್ನು ಆರಂಭಿಸಿದರು. ಈ ಯೋಜನೆಯ ಮೂಲಕ ಅವರು ತಮ್ಮ ದೇಶದವರಿಗೆ 
ಪುಸ್ತ ಕಗಳನ್ನು ನೀರಿನಷ್ಟು ಧಾರಾಳವಾಗಿಯೂ ಅಗ್ಗ ವಾಗಿಯೂ ದೊರಕಿಸಿಕೊಟ್ಟ pe 


ಅತ್ಯಲ್ಪ ಕಾಲದಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿರುವ ಜಪಾನ್‌ ಹಾಗೂ ಇತರೆ 
ದೇಶಗಳ ನ 1 ಇತಿಹಾಸವನ್ನು ನಾವು ಓದಿದರೆ, ಜನಸಾಮಾನ್ಯರಿಗೆ ಪುಸ್ತಕಗಳನ್ನೂ 
ಗ್ರಂಥಾಲಯ ಸೌಲಭ್ಯಗಳನ್ನೂ ಒದಗಿಸಿಕೊಟ್ಟದ್ದೇ ಆ ದೇಶಗಳ ಸಾಧನೆಯ ಗುಟ್ಟು ಎಂಬುದೂ 
ಇಂತಹ ಸೌಲಭ್ಯಗಳಿಂದಾಗಿ ಅವರು ತಮ್ಮ ಸ್ಸ ತಿಯನ್ನು ಉತ್ತಮಪಡಿಸಿಕೊಳು ವುದು ಮಾತ್ರ) 
ವಲ್ಲದೆ ಇಡೀ ದೇಶದ ಪ್ರಗತಿಗೆ ಗಣನೀಯವಾದ ಸೇವೆಮಾಡಬಹುದು ಎಂಬುದೂ ನಮಗೆ 
ತಿಳಿಯುತ್ತದೆ. ಸರಿಯಾದ ಕಾಲದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಸರಿಯಾದ ಪುಸ್ತಕಗಳು 
ದೊರಕದೆ ಹೋಗಿ ಜನಸಾಮಾನ್ಯನ ಉತ್ಸಾಹ ಉಡುಗಿ ನಂದಿಹೋಗುತ್ತದೆ. 

ಸತ್ತೆ ಎಂಬುದು ಒಂದು ಮಹಾ ಸಾಹಸ, ಇಪ್ಪತ್ತೆ ಪದಂ ವರ್ಷಗಳ ಹಿಂದೆ 
ನಮ್ಮ ದೇಶ ಈ ಮಾರ್ಗದಲ್ಲಿ ಹೆಚ್ಚೆಯಿಟ್ಟಿತು ಪ್ರಜಾಸತ್ತೆಯೆಂಬ ಪ್ರಯೋಗಕ್ಕೆ ತಿಳಿವಳಿಕೆ 
ಯುಳ್ಳ ಮತದಾರರು ಇರುವುದು ಅನಿವಾರ್ಯ. : ಪ್ರಜಾಸತ್ತೆ ಎಂದರೆ ದೇಶದ ಹೊಣೆಯನ್ನು 
ಎಲ್ಲರೂ ಸಮನಾಗಿ ಹೊತ್ತುಕೊಳ್ಳು ವುದು. ಸಹಕಾರ ಮತ್ತು ಪರಸ್ಪರ ಸಾಮರಸ್ಯಗಳಿಲ್ಲದಿದ್ದರೆ 
ಹೀಗೆ ಹೊತ್ತುಕೊಳು ವುದು ಸಾಧ್ಯವೇ ಇಲ್ಲ. ಅನಿರ್ಬಂಧಿತವೂ ಅಬಾಧಿತವೂ ಚ ಕ್ಷವೂ ಪದ 
ಜ್ಞಾನಪ್ರಸಾರ ವ್ಯವಸ್ಥೆಯಿದ್ದರೆ ಮಾತ್ರ ಸಹಕಾರ, ಸಾಮರಸ್ಯಗಳು ಸಫಲವಾಗಬಲ್ಲವು. ಜನ 
ಸಾಮಾನ್ಯನ ಗ್ರಂಥಾಲಯವಾದ ಸಾರ್ವಜನಿಕ ಗ ಸಜ ಈ ಜ್ಞಾನಪ್ರಸಾರಕ್ಕೆ ಮುಖ್ಯ 
ವಾದ ಮಾಧ್ಯಮ. 


ಆದರ್ಶ ಪ್ರಜಾಪ್ರಭುತ ವಾಗುವ ಪ್ರಯತ್ನದಲ್ಲಿ ಭಾರತ 6ರಿಂದ 14 ವರ್ಷಗಳಳೊಳಗಿನ 
ಎಲ್ಲ ಮಕ್ಕಳಿಗೂ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತಂದಿತು. ನಮ್ಮ ಸರ್ಕಾರಗಳ ಹಾಗೂ 
ನಮ್ಮ ಜನತೆಯ ಸ್ತುತ್ಯರ್ಹ ಪ್ರಯತ್ನಗಳಿಂದಾಗಿ ಹಿಂದಿನ 25 ವರ್ಷಗಳಲ್ಲಿ ಸಾಕ್ಷರತೆಯ 
ಸೇಕಡಾವಾರು ಹೆಚ್ಚುಕಡಮೆ ದ್ವಿಗುಣವಾಗಿದೆ. ಸ್ವಾತಂತ್ರ್ಯಕಾಲದಲ್ಲಿ ಸೇಕಡ 15ರಷ್ಟು 
ಇದ್ದದ್ದು 1971ರ ಹೊತ್ತಿಗೆ ಸಾಕ್ಷರತೆ ಸೇಕಡ 30ರಷ್ಟಾಗಿದೆ. ಇದು ನಿಜವಾಗಿಯೂ 
ಗಣನೀಯವಾದ ಸಾಧನೆ. ನಾವು ಇನ್ನೂ ಬಹು ದೂರ ಸಾಗಬೇಕಾಗಿದೆ. ಕಟ ಡಗಳ ಕೊರತೆ, 
ಸೂಕ್ತವಾದ ಜನಬಲದ ಕೊರತೆ ಇವು ನಾವು ಇನ್ನೂ ವೇಗವಾಗಿ ಸಾಗುವುದನ್ನು ತಡೆದಿರ 
ಬಹುದು. ಅಗಿರುವ ಸಾಧನೆ ಗಣನೀಯವಾದುದು; ಆದರೂ ಈ ಸಾಧನೆಗಳನ್ನೆ ಲ್ಲ ಕ್ರೋಡೀಕರಿಸಿ 
ಸುಭದ್ರಗೊಳಿಸಬೇಕು. ಏಕೆಂದರೆ ಶಾಲೆ, ಕಾಲೇಜು, ವಿಶ್ವವಿದ್ಯಾ ನಿಲಯಗಳನ್ನು ಬಿಟ್ಟು ಬಿಟ್ಟೆ 
ರುವ ಅಲ್ಪ ಸ್ವಲ್ಪ ಅಕ್ಷರಸ್ಸರೂ ಅನಕ್ಷರತೆಗೆ ಗುವ ಅಪಾಯವಿದೆ, 
ಪುಸ್ತಕಗಳು ಜನರಿಗೆ ವಿಷಯದ ಬಗೆಗೆ ತಿಳಿವಳಿಕೆ ನೀಡುತ್ತವೆ ಇವುಗಳನ್ನು ನಮ್ಮ 
ದೇಶದ . ಆಲ್ಬಸಂಖ್ಯಾತರಾದ ಅಕ್ಷರಸ್ಥ ರಿಗೆ ಒದಗಿಸಿಕೊಡಬೇಕು. ಇದರಿಂದ ಬಹುಸಂಖ್ಯಾತ 


ಅನಕ್ಷರಸ್ಥ ರು ಅಕ್ಷರಸ್ಥ ಣೆ ಮೇಲ್ಭ್ಬ ೦ಕ್ಷ್ವಿ ಯನ್ನು ಅನುಸರಿಸಬಹುದು. ಸಾರ್ವಜನಿಕ ಗ ಂಥಾಲಯ 


೭೮ ಮಾನವಿಕ ಕರ್ಣಾಟಕ 


ವಲಯವನ್ನು ವಿಂಗಡಿಸಿ ವ್ಯವಸ್ಥೆ ಗೊಳಿಸಿದರೆ ಮಾತ್ರ ಇದನ್ನು ಸಾಧಿಸಬಹುದು, ಸಾರ್ವಜನಿಕ 
ಗ್ರಂಥಾಲಯಗಳನ್ನು, ಅಂದರೆ ಜನಸಾಮಾನ್ಯರ ಗ್ರಂಥಾಲಯಗಳನ್ನು, ರಾಜ್ಯಗಳು ಸ್ಥಾಪಿಸ 
ಬೇಕು. ದೇಶದ 21 ರಾಜ್ಯಗಳಲ್ಲಿ ಈಗ ನಾಲ್ಕು ರಾಜ್ಯಗಳಲ್ಲಿ ಮಾತ್ರ... ಅಂದರೆ ತಮಿಳು ನಾಡು, 
ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಮಾತ್ರ--ಸಾರ್ವಜನಿಕ ಗ್ರಂಥಾಲಯ 
ಗಳ ಕಾಯಿದೆ ಇದ್ಕೆ ಕಾನೂನುಗಳಿವೆ. ಈ ಕಾನೂನುಗಳ ನಿಬಂಧನೆಗಳ ಪ್ರಕಾರ ಜನ 


ಸಾಮಾನ್ಯನ ಮನೆಬಾಗಿಲಿಗೇ ಜ್ಞಾನದೀವಿಗೆಯನ್ನು ಒಯ್ಯುವ ಪ್ರಯತ್ನ ಮಾಡಲಾಗುತ್ತಿದೆ. 


ಶಿ 

ಸ್ವಲ್ಪ ಕಾಲದ ಹಿಂದೆ ಕೇಂದ್ರಸರ್ಕಾರವೇ ಸ್ವತಃ ಸಾರ್ವಜನಿಕ ಗ್ರಂಥಾಲಯಗಳ 
ಮಸೂದೆಯ ಮಾದರಿಯೊಂದನ್ನು ರಚಿಸಿ ಎಲ್ಲ ರಾಜ್ಯಗಳಿಗೂ ಕಳುಹಿಸಿಕೊಟ್ಟು ರಾಜ್ಯಸರ್ಕಾರ 
ಗಳು ಈ ವಿಷಯದ ಬಗ್ಗೆ ಕಾನೂನು ಜಾರಿಗೆ ತರಬೇಕೆಂದು ಸೂಚಿಸಿತು. ಅದು ಯುನೆಸ್ಕೋವಿನ 
ಸಹಕಾರದೊಂದಿಗೆ ನಿಜವಾಗಿಯೂ ಉಚಿತ ಸಾರ್ವಜನಿಕ ಗ್ರಂಥಾಲಯವೊಂದನ್ನು ಅಂದರೆ 
ಡೆಲ್ಲಿ ಪಬ್ಲಿಕ್‌ ಲೈಬ್ರಿರಿಯನ್ನು, ರಾಜಧಾನಿಯಲ್ಲಿ ಸ್ಥಾಪಿಸಿ ದಾರಿ ತೋರಿಸಿಕೊಟ್ಟಿತು. ಡೆಲ್ಲಿ 
ಪಬ್ಲಿಕ್‌ ಲೈಬ್ರರಿ ನಮ್ಮ ದೇಶಕ್ಕೆ ಮಾತ್ರವಲ್ಲ, ಇಡೀ ಆಗ್ನೇಯ ಏಷ್ಯಕ್ಕೇ ಆದರ್ಶಪ್ರಾಯ 
ವಾದ ಸಾರ್ವಜನಿಕ ಗ್ರಂಥಾಲಯ. 1951ರಲ್ಲಿ ಪ್ರಧಾನಮಂತ್ರಿ ನೆಹರೂ ಅವರು ಇದನ್ನು 
ಉದ್ಭಾಟಿಸಿದರು. ಕೂಡಲೆ ಅದಕ್ಕೆ ಅಗಾಧವಾದ ಜಯ ದೊರೆಯಿತು... ಅದರ ಪುಸ್ತಕಗಳು 
ಬಹುಮಟಿ ಗೆ ಅನುಕ್ರಮವಾಗಿ ಹಿಂದಿ, ಪಂಜಾಬಿ, ಉರ್ದು ಮತ್ತು ಇಂಗ್ಲಿಷ್‌ ಭಾಷೆಯವು. 
ಜ್ಞಾನಕ್ಕಾಗಿ ಹಸಿದಿದ್ದ ದೆಹಲಿಯ ಅಕ್ಷರಸ್ಥರು ಆ ಪುಸ್ತಕಗಳನ್ನು ಅಕ್ಷರಶಃ ಭಕ್ಷಿಸಿಬಿಟ್ಟರೆಂದೇ 
ಹೇಳಬಹುದು. ಗ್ರಂಥಾಲಯದ ಅಧಿಕಾರಿಗಳಿಗೆ ದೆಹಲಿಯ ಸಾರ್ವಜನಿಕರ ಈ ಬೇಡಿಕೆಯನ್ನು 
ಪೂರೈಸುವುದು ಹೇಗೆಂಬ ಬಗ್ಗೆ ಬುದ್ಧಿಯೇ ತೋಚದಂತಾಗುವ ಕಾಲ ಒದಗಿತ್ತು. ತುಂಬ 
ಬೇಡಿಕೆ ಇದ್ದುದ್ದು ಹಿಂದಿ ಮತ್ತು ಇತರ ರಾಜ್ಯಭಾಷೆಗಳಲ್ಲಿ ಬರೆದ ಪುಸ್ತಕಗಳ ಕಡಮೆ ಬೆಲೆಯ 
ಆವೃತ್ತಿಗಳಿಗೆ. ಇವುಗಳ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ಗ್ರಂಥಾಲಯಕ್ಕೆ ಒದಗಿದ್ದ 
ಇಕ್ಕಟ್ಟಿನ ಪರಿಸ್ಥಿ ತಿಯನ್ನು ಭಾಗಶಃ ನಿವಾರಿಸಲಾಯಿತು. 


ಜನಸಾಮಾನ್ಯರಿಗೆ ಬೇಕಾದ ಪುಸ್ತಕಗಳ ವಿಷಯಕ್ಕೆ ಬರೋಣ. ಅವರಿಗೆ, ಅದರಲ್ಲೂ 
ನಗರೇಶರ ಹಾಗೂ ಹಳಿ ಗಾಡಿನ ಜನರಿಗೆ, ಆಯಾ ಪ್ರಾದೇಶಿಕ ಭಾಷೆಗಳ ಪುಸ್ತಕಗಳ ಅಗತ್ಯವಿದೆ. 
ಆದ್ದರಿಂದ ಜನಸಾಮಾನ್ಯರ ಆವಶ್ಯಕತೆಗಳಿಗೆ ಸರಿಹೊಂದುವಂಥ ಪ್ರಾದೇಶಿಕ ಭಾಷೆಗಳ ಪುಸ್ತಕ 
ಗಳನ್ನು ಸಂಗ್ರಹಿಸುವ ಕಾರ್ಯಕ್ಕೆ ಸಾರ್ವಜನಿಕ ವ್ಯವಸ್ಥೆ ಹೆಚ್ಚು ಪ್ರಾಮುಖ್ಯ ನೀಡುವುದು 
ಅವಶ್ಯವಾಗುತ್ತದೆ. ಈ ಕೆಲಸವನ್ನು ಬಹಳ ತುರ್ತಾಗಿಯೂ ಮಾಡಬೇಕಾಗಿದೆ. ಪ್ರಾದೇಶಿಕ 
ಭಾಷೆಗಳ ಪುಸ್ತಕಗಳಿಗೆ ಒಂದೇ ಸಮನಾಗಿ ಬೇಡಿಕೆ ಇದೆ. ಇವುಗಳ ಸಂಗ್ರಹಕ್ಕೆ ಕುಂದುಬರುವಂತೆ 
ಈಗ ಇಂಗ್ಲಿಷ್‌ ಹಾಗೂ ಇತರ ವಿದೇಶೀ ಭಾಷೆಗಳಲ್ಲಿನ ದುಬಾರಿ ಬೆಲೆಯ ಪರಾಮರ್ಶನ 
ಗ್ರಂಥಗಳನ್ನೂ ಅದೇ ಭಾಷೆಗಳಲ್ಲಿನ ವಿಶೇಷ ಅಧ್ಯಯನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನೂ 
ಗ್ರಂಥಾಲಯಗಳಲ್ಲಿ ಕೊಳ್ಳಲಾಗುತ್ತಿದೆ. ಇಂಥ ನಿದರ್ಶನಗಳು ಹೇರಳವಾಗಿ ದೊರಕುತ್ತವೆ. ಈ 
ವ್ಯಾಮೋಹವನ್ನು ತಡೆಗಟ್ಟಿ ಸಾರ್ವಜನಿಕ ಗ್ರಂಥಾಲಯಗಳು ತಮ್ಮ ಅತ್ಯಲ್ಪ ಹಣವನ್ನು 
ಸಮಾಜದ ಜನಸಾಮಾನ್ಯರ ಅನುಕೂಲಕ್ಕೆ ಬರುವಂತಹ ಪುಸ್ತಕಗಳನ್ನು KN ಕೊಳ್ಳಲು ವಿನಿಯೋಗಿಸ 
ಬೇಕು. ಆದ್ದರಿಂದ ಸಮಾಜದ ಅಕ್ಷರಸ್ಥ ರೆಲ್ಲರ...-ಕ್ಗೌರಿಕ, ದರ್ಜಿ, ಬಡಗಿ, ಗೃಹಿಣಿ, ವ್ಯಾಪಾರಿ, 


ಚಡ್‌ 
ಗ 
ತ 





ಜನಸಾಮಾನ ರಿಗೆ ಗ್ರಂಥಾಲಯಗಳು ೭೯ 


ಗಿರಾಕಿ, ಗುರುಶಿಷ 5ರು, ಸ್ತ್ರೀಪುರುಷರು, ಮಗು, ಗಂಡಹೆಂಡತಿಯರು, ಸೋದರ ಸೋದರಿ 
"ಯರು, ತಂದೆ, ಮಗ್ಕ ಮೊಮ್ಮಗ, ಮೊದಲಾದವರೆಲ್ಲರ-ಪ್ರಯೊ ಜನಕ್ಕಾಗಿ ಪುಸ್ತ ಕಗಳನ್ನು 
ಕೊಂಡು ಶೇಖರಿಸುವುದು ಸಾರ್ವಜನಿಕ ಗ್ರಂಥಾಲಯ ವ್ಯ ವಸ್ಥೆ ಯ ಕರ್ತವ್ಯವಾಗುತ್ತದೆ. 

ನಮ್ಮ ದೇಶದಲ್ಲಿ ಕೇವಲ ೨0% ಅಕ್ಷರಸ್ಥ ರಿದ್ದಾ ರೆ, "706, ಅನಕ್ಷರಸ್ಥ ರಿದ್ದಾರೆ. ಈ 
30% ಅಕ್ಷರಸ್ಥ ರಿಗೆ ಸಾರ್ವಜನಿಕ ಗ್ರಂಥಾಲಯ ಮಾಡುವ ವ್ಯವಸ್ಥೆ ಇಷ್ಟಾ ಹ್ಟಾದರೆ, ಇನ್ನು 
ಚಿಹಪಾಲು. ಅನಕ್ಷರಸ್ಥ ಸಮ ುದಾಯಕ್ಕೆ ಅದು ಇನ್ನೂ ಹೆಚ್ಚು ಸಾ. ಇವನ 
ಗ್ರಂಥಾಲಯವ್ಯವಸ್ಥೆ ತನ್ನ ಇತರ ಮಾಧ್ಯ ಮಗಳಿ-_ಅಂದರೆ ಅದರ ಚಲನಚಿತ್ರ, ಸಂಗ್ರಹ, 
ವಾಕ್ಚತ್ರಗಳ ಧ್ವನಿಮುದ್ರಿತ ಸಂಗ್ರಹ, ಹಸ್ತಲಿಖಿತ ಮತ್ತು ಮುದ್ರಿತ ಚಿತ್ರಗಳು, ಮತ್ತಿತರ 
ಶ್ರವಣ ವೀಕ್ಷಣ ಸಾಧನಗಳು (audio visual aids) ಮತ್ತು ಉಪನ್ಯಾಸಗಳು, ಸಂಭಾ 
ಷಣೆಗಳನ್ನು ಏರ್ಪಡಿಸುವುದು, ಕ್ಲಿಪ ವೇಳೆಯಲ್ಲಿ ಕಥೆಗಳನ್ನು ಹೇಳುವುದು, 


ಔಣ ಶಾಲಿ 


ಇವುಗಳ 
ಮೂಲಕ ಜನಗಳಿಗೆ ತಿಳಿವಳಿಕೆ ಕೊಟ್ಟು ಸುಶಿಕ್ಷಿತರನಾ ಗಿ ಮಾಡಬಹುದು. ಆದ್ದರಿಂದಲೆ ಅಲ್ಲವೆ 
ಒಂಬತ್ತನೆ... ಶತಮಾನದ ನಮ್ಮ “a ಸಮಾನ್ಯ ಕವಿಗಳಲ್ಲೊಬ್ಬ ಅಷ್ಟಾಗಿ ಓದುಬರಪ 

ಮೆಚ್ಚಬಲ್ಲರು ಎಂದು ಹೇಳಿದ್ದು ? ಒಂಬತ್ತನೆ 


ಬಾರದವರೂ ಮಹಾಕಾವ್ಯದ ದ ಸಾ ರಸ್ಯವನ 
ಶತಮಾನದ ಕನ್ನಡಿಗನಾದ ನೃಪತುಂಗ ತನ್ನ ಪ್ರಜೆಗಳನ್ನು ಕುರಿತು ಕವಿರಾಜಮಾರ್ಗದಲ್ಲಿ 


ಶಿ 


ಗಾಗಿ ಪುಸ್ತಕಗಳ ಹಾಗೂ ಕಾವ್ಶಗಳ ವಾಚನ ಮಾಡುವುದು ಸಾರ್ವಜನಿಕ ಗ '€ಥಾಲಯದ ಒಂದು 
ಅತಿಮುಖ್ಯವಾದ ಹಾಗೂ ಪ್ರಧಾನವಾದ ಕೆಲಸ. ರೇಡಿಯೋ, ದೂರದರ್ಶನ ಇವು ಗ್ರಾಮಾಂ 
ತರ ಪ್ರದೇಶಗಳನ್ನು ಪ್ರವೇಶಿಸಿದಂತೆಲ್ಲ ಅವುಗಳನ್ನೂ ಸಾರ್ವಜನಿಕ ಗ್ರಂಥಾಲಯದ ಒಂದು 
ಜ್ಞ್ಞಾನ ಪ್ರಸಾರ ಮಾಧ್ಯಮವನ್ನಾಗಿ ಉಪಯೋಗಿಸಿಕೊಳ ಬಹುದು, ಕುರುಡರೋ ಕಿವ್ರಡರೋ 
ಮೂಗರೋ ಆಗಿರುವಂತಹ, ಇಲ್ಲವೆ ಆಸ್ಪ ಕೃತ್ರೆಗಳಲ್ಲೋ ಸೆ ಸೆರೆಮನೆಗಳಲ್ಲೊ ್ಲೀ ವಾಸಿಸಬೇಕಾದಂತಹ 
ನತದ್ಭೃಷ್ಟರ ಯೋಗಕ್ಷೇಮವನ್ನೂ ಸಾರ್ವಜನಿಕ ಗ್ರಂಥಾಲಯ ವ್ಯವ ವಸ್ಥೆ ನೋಡಿಕೊಳ ಬೇಕು. 
RENE ಬೆ ಕ್ರೀಲ್‌ (8821116) ಪ ಪುಸ್ತಕಗಳು ಹಾಗೂ ಧೃ ಸನಿ ಮುದಿ ಶತ ವಾಕ್‌ಪುಸ್ತಕಗಳು 
ಮೊದಲಾದ ಸಂಗ್ರಹಗಳಿಂದ ಅಂಗವಿಕಲರ ಅವಶ್ಯಕತೆಗಳನ್ನು ಪೂರೈಸಬೇಕು. ಚೆ 
ಸೆರಮನೆಗಳಿಗೂ ವಿಶೇಷ ಗ್ರಂಥಾಲರ್ಯ 1ಳನ್ನು ಒದಗಿಸಬೇಕು. 


“ಕುರಿತೋದದೆಯುಂ ಕಾವ ಪ್ರಯೋಗ ಪರಿಣತಮತಿಗಳ೯? ಎಂದಿದ್ದಾನೆ. ಜನಸಾಮಾನ್ಯರಿ 


ಸಂಚಾರೀ ರೈ ಲುಗಳಲ್ಲಿ ಹಾಗೂ ಮಾ ಜಲಯಾನಗಳಲ್ಲಿ ದುಡಿಯುವವರ 
ಪುಸ್ತಕಾವಶ್ಯಕತೆಗಳ ಯೂ ಗ್ರಂಥಾಲಯ ವ್ಯವ ಸ ಸಾಕಷ್ಟು ಗಮನ ಕೊಡಬೇಕು, 


ಇನ್ನು ಪುಟುಣಿ ಮಕ್ಕಳ ಬಗ್ಗೆ ru ಕು? ಅವರ ಬಗ್ಗೆ ಸಾರ್ವಜನಿಕ 
ಗ್ರಂಥಾಲಯ ವ್ಯವಸ್ಥೆ ವಿಶೇಷ ಜವಾಬ್ದಾರಿ ವಹಿಸಬೇಕು. “ಮನುಷ ನಿಗೆ ಮಗು ತಂದೆ? 
ಎಂದು ವರ್ಡ್ಸ್‌ವರ್ತ್‌ ಕವಿ ಹೇಳಿದ. ಇಂದಿನ ಭೂತ ನಾಳಿನ ನಾಯಕರು, ಅವರೇ ದೇಶ 


ವನ್ನು ಕಟ್ಟುವವರು, ಓದುವ ಅಭ್ಯಾಸವನ್ನು, ಅದರಲ್ಲೂ ಸಂತೆ ೋಷಕ್ಕಾಗಿ ಓದುವ ಅಭ್ಯಾಸ 
ಪನ್ನು, ಇನ್ನು ಶೈಕ್ಷ ಕ್ಷಣಿಕ ವಯಸ್ಸಿನಲ್ಲಿಯೇ ಮಕ್ಕ ಳಿಗೆ ಕಲಿಸಬೇಕು. ಡೆಲ್ಲಿ ಪಬ್ಲಿಕ್‌ ಲೈಬ್ರರಿಯ 
ಮಕ್ಕಳ ನಿಭಾಗ, ಕಲ್ಕತ್ತದ ನ್ಯಾಷನಲ್‌ ಲೈಬ್ರರಿ, ಕಲ್ಕತ್ತದಲ್ಲಿ ರಾಮಕ್ಕ ಷ್ಣಾಶ್ರಮ 


೧೧ kr 
ಸುತ್ತಿರುವ ಮಕ್ಕಳ ಗ ಸಂಥಾಲಯ ಮತ್ತು ಬಃ ಷ್‌ ಕೌನ್ಸಿಲ್‌ ಗ್ರಂಥಾಲಯಗಳ ಮಕ್ಕಳ 


© 
¢ 


6೦ ಮಾನವಿಕ ಕರ್ಣಾಟಕೆ 
ವಿಭಾಗಗಳು ಈ ಸಂದರ್ಭದಲ್ಲಿ ನೆನೆಯಬಹುದಾದಂಥವು. 

ದೇಶದ ಮೂಲೆಮೂಲೆಗಳಲ್ಲಿ ವಾಸಿಸುವ ಜನ ತಲುಪುವ ಸಲುವಾಗಿ 
ಗ್ರಂಥಾಲಯ ವ್ಯವಸ್ಥೆ ಸಂಚಾರೀ ಪುಸ್ತಕಾಲಯಗಳ ವು ;ಹದ ನೆರವನ್ನು ತೆಗೆದುಕೊಳ್ಳಬೇಕು. 

ಕೊನೆಯದಾಗಿ, ಹಣ ಸೌಕರ್ಯವಿದ್ದರೆ ಗ್ರಂಥಾಲಯ ವ್ಯವಸ್ಥೆ ಸಾಮಾನ್ಯ ಜನತೆಯಲ್ಲಿ 
ಅನುಕೂಲ ವರ್ಗಕ್ಕೆ ಸೇರಿದ ವಕೀಲರು, ಎಂಜಿನಿಯರುಗಳು, ವೈದ್ಯರು, ಉಪಾಧ್ಯಾಯರು 
ಮೊದಲಾದವರ ಆವಶ್ಯಕತೆಗಳನ್ನೂ ಪೂರೈಸಬೇಕು. 

ಭಾರತದಲ್ಲಿ ಸೇಕಡ 70 ರಷ್ಟು ಜನ ಹಳ್ಳಿಗಾಡುಗಳಲ್ಲಿ ವಾಸಿಸುತ್ತಾರೆ. ಹಳ್ಳಿಗಳಲ್ಲಿ 
ಗ್ರಂಥಾಲಯ ಸೌಕರ್ಯಗಳು ಇಲ್ಲದಿರುವುದು ಎದ್ದುಕಾಣುತ್ತದೆ. ಈಗ ನಮಲ್ಲಿ ನ್ಯಾಷನಲ್‌ 
ಲೈಬ್ರರಿ, ಸ್ಟೇಟ್‌ ಸೆಂಟ್ರಲ್‌ ಲೈಬ್ರರಿಗಳು, ಹಲವಾರು ಡಿಸ್ಟ್ರಿಕ್ಟ್‌ ಸೆಂಟ್ರಲ್‌ ಲೈಬ್ರರಿಗಳ 
ಮತ್ತು ಸಿಟ ಸೆಂಟ್ರಲ್‌ ಲೈಬ್ರರಿಗಳೇನೋ ಇವೆ. ಆದರೆ ಗ ಂಥಾಲಯವ್ಯವಸ್ಥೆ ಈಗಲೂ 
ಗ್ರಾಮಾಂತರ ಪ್ರದೇಶಗಳ ಮೇಲೆ ಮಲತಾಯಿ ಧೋರಣೆ ತೋರಿಸಿದೆ. ಈ ಕರ್ತವ್ಯ ಲೋಪ 
ವನ್ನು ಮನಗಂಡು ಕೇಂದ್ರ ಸರ್ಕಾರ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಂಥಾಲಯಗಳ 
ಅವಶ್ಯಕತೆಯ ಬಗ್ಗೆ ತನ್ನ ಗಮನ ಹರಿಸಿರುವುದು ಸರಿಯಾಗಿಯೇ ಇದೆ. ಮಹಾ ವಿದಾ )೦ಸ 
ರಾದ ರಾಜಾ ರಾಮಮೋಹನರಾರ್ಯ ಅವರ ದಿ ಿಶತಮಾನೋತ್ವ ವ ಸಂದರ್ಭವಾದ 
1972 ರಲ್ಲಿ "ರಾಜಾ ರಾಮಮೋಹನರಾಯ್‌ ಗ್ರಂಥಾಲಯ ದತ್ತಿ'ಯನ್ನು ಸ್ಥಾಪಿಸಲಾಯಿತು. 
ಇದರ ಪ್ರಧಾನ ಉದ್ದೇಶ, ಗ್ರಾಮಾಂತರ ಪ ದೇಶಗಳಲ್ಲಿನ ಆವಶ್ಯಕತೆಗಳನ್ನು ಪೂರೈಸಲು ಆ 
ಪ್ರದೇಶಗಳಲ್ಲಿ ಗ್ರಂಥಾಲಯಗಳನ್ನು ಆರಂ ಭಿಸುವುದು. ಈ ಸ್ಟಾ ಪನೆಯ ಉದಾತ್ತ ಧ್ಯೇಯ 
ವನ್ನು ನೆರವೇರಿಸಲು ಕೇಂದ್ರ ಸರ್ಕಾರ ಒಂದೇ ಸಲಕ್ಕೆ ೨0 ಲಕ್ಷ ರೂಪಾಯಿಗಳನ್ನು ಅದಕ್ಕೆ 
ದತ್ತಿಯಾಗಿ ನೀಡಿದೆ. 

ಪ್ರತಿ ಕ್ಷಣದಲ್ಲೂ ಒಂದೊಂದು ಪುಸ್ತಕ ಹುಟ್ಟಿಕೊಳ್ಳುತ್ತಿರುತ್ತದೆ. ಇವುಗಳಲ್ಲಿ ಬಹು 
ಪಾಲು ಪುಸ್ತಕಗಳು ಜನಸಾಮಾನ್ಯರ ಉಪಯೋಗಕ್ಕೆ ಬರುವಂಥವು. ಈ ಪ್ರಸ್ತಕಗಳನ್ನು 
ಜನಸಾಮಾನ್ಯರಿಗೆ ಗ್ರಂಥಾಲಯಗಳ ವ್ಯೂಹದ ಮೂಲಕ---ಅಂದರೆ ಸಾರ್ವಜನಿಕ ಗ್ರಂಥಾಲಯ 
ಗಳ ಮೂಲಕ..-ದೊರಕಿಸಿಕೊಡಬೇಕು. 

ಜನಸಾಮಾನ್ಯರ ಗ್ರಂಥಾಲಯವಾದ ಸಾರ್ವಜನಿಕ ಗ್ರಂಥಾಲಯವನ್ನು “ಸಾಮಾನ್ಯ 
ಜನರ ವಿಶ್ವವಿದ್ಯಾನಿಲಯ' ಎಂದು ಕರೆಯಲಾಗಿದೆ. ಅಮೆರಿಕದ ಮಹಾಕವಿಯಾದ ಕಾರ್ಲ್‌ 
ಷಾಪಿರೋ ಇದೇ ಅಭಿಪ್ರಾಯವನ್ನೇ ಬೇರೆ ಮಾತುಗಳಲ್ಲಿ ಹೇಳುತ್ತ, ಸಾರ್ವಜನಿಕ ಗ್ರಂಥಾಲಯ 
ಜನಸಾಮಾನ್ಯನ ಶಾಲೆ ಆಥವಾ ಕಾಲೇಜು ) ಇದರ ಉಪಾಧ್ಯಾಯ ವರ್ಗದವರಾದರೋ ಸದಾ 


0 


ಕಾಲವೂ ರಜೆಯಲ್ಲಿರುತ್ತಾರೆ! ಎಂದು ಹೇಳುತ್ತಾರೆ. ಓದುವ ಅಭ್ಯಾಸ ಒಳ್ಳೆಯದು; 
ಪ್ರತಿಯೊಬ್ಬರೂ ಒದಬೇಕು. ನಾವು ಒಂದು ಲೋಟ ಟೀಯಿಂದಲೋ ಕಾಫಿಯಿಂದಲೋ 
ದಿನವನ್ನು ಆರಂಭಿಸುತ್ತೇವೆ; ಹಾಗೆಯೇ ಒಂದು ಒಳ್ಳೆಯ ಪುಸ್ತಕದ 10 ಪುಟಗಳನ್ನಾದರೂ 


ಓದಿ ದಿನವನು ಶೆ ಮುಗಿಸೋಣ, 


ಕೆ 


ಪ್ರ ನಂ 


ಕ 
ತ್ಯ 








ಮೈಸೂರು ನಿಶ್ವನಿಡ್ಯಾನಿಲಯದ ತ್ರೈನಾಸಿಕಗಳು 


ಮಾನವಿಕ ಕರ್ನಾಟಕ 
ಸಬುದ ಕರ್ಣಾಟಕ 


ಪ್ರಜ % 


ಜ್ಞಾನ ಕರ್ಣಾಟಕ 


ನಾರ್ನಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ 1 ನಾಲ್ಕು ರೂಪಾಯಿ 

ಇತರರಿಗೆ ಹಂ ಆರು ರೂಪಾಯಿ 

ಸಂಸ್ಥೆಗಳಿಗೆ ಹೂ ಎಂಟು ರೂಪಾಯಿ 

(ಆಜೀವ ಸದಸ್ಯ ತ್ರ : ``ನೂರು ಆಜ ಕ್ರ 
ಸ ಕು) 


ಇ ದೈರಕ್ಟ (ಎಟ 
"ಪ್ರಸಾ ನಾಂಗಿ 








